ಮಾನವಿಕ ಕರ್ಣಾಟಕ 


ಸಂಪುಟ ೧೦ ಸಂಚಿಕೆ ೪ 


ಮೈಸೂರು 
ಮೈಸೂರು ವಿಶ್ವವಿದ್ಯಾನಿಲಯ 
೧೯೮೦೧ 


ಲೇಖಕರಿಗೆ ಸೂಚನೆಗಳು 


೧ ಮಾನವಿಕ ಶಾಸ್ತ್ರ ವಿಷಯಗಳಿಗೆ ಸಂಬಂಧಿಸಿದ ಸ್ವತಂತ್ರ ಅಥವಾ 
ಅನುವಾದಿತ ಲೇಖನಗಳನ್ನು " ಮಾನವಿಕ ಕರ್ಣಾಟಕದಲ್ಲಿ ಪ್ರಕಓಸಲಾಗು 
ವುದು. ಲೇಖನ ಅನುವಾದವಾಗಿದ್ದರೆ ಮೂಲ ಲೇಖಕರ ಮತ್ತು ಲೇಖನದ ಹೆಸರು 
ಗಳನ್ನೂ ಲೇಖನದ ಆಕರವನ್ನೂ ಸೂಚಿಸಬೇಕಲ್ಲದೆ ಮೂಲ ಲೇಖಕರ ಅಥವಾ 
ಪ್ರಕಾಶಕರ ಸಮ್ಮತಿಯನ್ರೂ ಲೇಖನದೊಂದಿಗೆ ಕಳುಹಿಸಬೇಕು. 


೨ ಲೇಖನವನ್ನು ಕಾಗದದ ಒಂದೇ ಬದಿಯಲ್ಲಿ ಸ್ಪಷ್ಟವಾಗಿ ಬರೆದಿರ 
ಬೇಕು ; ಅಥವಾ ಟೈಪು ಮಾಡಿರಬೇಕು. ಲೇಖಕರು ತಮ್ಮ ಲೇಖನದೊಂದಿಗೆ 
ತಮ್ಮ ಸಂಕ್ಷಿಪ್ತ ಪರಿಚಯವನ್ನು ಕಳುಹಿಸಿಕೊಡಬೇಕು. 


೩ ಲೇಖನಕ್ಕೆ ಆವಶ್ಯಕವಾದ ಚಿತ್ರಗಳಿದ್ದರೆ ಅವನ್ನು ಚಿತ್ರಕಾರರಿಂದ 
ಇಂಡಿಯನ್‌ ಇಂಕಿನಲ್ಲಿ ಬರೆಸಿ ಕಳುಹಿಸಿಕೊಡಬೇಕು. ಇದು ಸಾಧ್ಯವಾಗದಿದ್ದರೆ 
ಯಾವುದಾದರೂ ಪ್ರಕಟಿತ ಪುಸ್ತಕದಲ್ಲಿರುವ ಚಿತ್ರಗಳನ್ನು ಸೂಚಿಸಬಹುದು ; 
ಅವುಗಳಲ್ಲಿ ಬದಲಾವಣೆಗಳೇನಾದರೂ ಅವಶ್ಯವಿದ್ದರೆ ಅವನ್ನೂ ಸೂಚಿಸಬೇಕು. 

೪ ಸ್ವೀಕೃತನಾಗದ ಲೇಖನಗಳನ್ನು ಹಿಂದಕ್ಕೆ ಪಡೆಯಬಯಸುವವರು 
ಈ ಬಗ್ಗೆ ತಿಳಿಸಬೇಕಲ್ಲದೆ ಇದಕ್ಕೆ ಸಾಕಷ್ಟು ಅಂಚಿ ಚೀಟಿ ಕಳುಹಿಸಿಕೊಡಬೇಕು. 


೫ ಅಚ್ಚಾದ ಲೇಖನದ ೨೫ ಪ್ರತಿಗಳನ್ನು ಅದರ ಲೇಖಕರಿಗೆ ಒದಗಿಸ 
ಲಾಗುವುದು. ಹೆಚ್ಚು ಪ್ರತಿಗಳು ಬೇಕಾಗಿದ್ದರೆ ಮೊದಲೇ ತಿಳಿಸಬೇಕು. ಅದಕ್ಕೆ 
ತಗಲುವ ವೆಚ್ಚವನ್ನು ಲೇಖಕರೇ ವಹಿಸಿಕೊಳ್ಳಬೇಕು. 


೬ ಪತ್ರಿಕೆಯಲ್ಲಿ ಪ್ರಕಟವಾಗುವ ಲೇಖನಗಳಿಗೆ ಸಂಬಂಧಿಸಿದಂತೆ ವಾಚಕ 
ರಿಂದ ಬರುವ ನಿಚಾರಸ್ರ ಚೋದಕವಾದ ಪತ್ರಗಳಿಗೆ ಸ್ವಾಗತವುಂಟು. ಇವು 
ಗಳನ್ನು ಪ್ರಕಟಿಸುವ, ಬಿಡುವ ಅಥವಾ ಸೂಕ್ಮ ಬದಲಾವಣೆ ಮಾಡುವ 
ಸ್ವಾತಂತ್ರ್ಯ ಸಂಪಾದಕರಿಗೆ ಸೇರಿದೆ. 


೬ 


[Ca 


೭ ಮಾನವಿಕ ವಿಷಯಗಳಿಗೆ ಸಂಬಂಧಿಸದ ಕನ್ನಡ ಅಥವಾ ಇಂಗ್ಲಿಷ್‌ 
ಪುಸ್ತಕಗಳನ್ನು ವಿಮರ್ಶೆಗಾಗಿ ಕಳುಹಿಸಬಯಸುವವರು. ಅವುಗಳ ಎರಡು 
ಪ್ರತಿ ಕಳುಹಿಸಿಕೊಡಬೇಕು. 


ಆ ಲೇಖನಗಳನ್ನೂ ವಿಮರ್ಶೆಗಾಗಿ ಪುಸ್ತಕಗಳನ್ನೂ ಕಳುಹಿಸುವವರು 
ಸಂಪಾದಕರು, ಮಾನವಿಕ ಕರ್ಣಾಟಕ, ಪ್ರಸಾರಾಂಗ, ಮಾನಸಗಂಗೋತ್ರಿ, 


ಮೈ ಸೂರು-೫೭೦೦೦೬ ಎಂಬ ವಿಳಾಸಕ್ಕೆ ಕಳುಹಿಸಬೇಕು. 


ಹಾಗೆ ಕಳುಹಿಸುವಾಗ ಈ ಹಾಳೆಯ ಮಗ್ಗಲಿಗಿರುವ ಹಾಳೆಯಲ್ಲಿ ವಿವರಗಳನ್ನು 

` ತುಂಬಿ ಕಳುಹಿಸಿಕೊಡಿರಿ. 

ಇಂತೀ ನಮಸ್ಕಾರಗಳು 

ಕೆ.ಟಿ. ನೀರಪ್ಪ 
ನಿರ್ದೇಶಕರು 


ಮಾನ್ಯಕೆ, 


ದಯವಿಟ್ಟು ನನ್ನನ್ನು/ ಈ ಸಂಸ್ಥೆಯನ್ನು " ಮಾನವಿಕ ಕರ್ಣಾಟಕದ' 


ಹನ್ನೊಂದನೆ ಸಂಪುಟಕ್ಕೆ ಚಂದಾದಾರನನ್ನಾಗಿ ದಾಖಲು ಮಾಡಿಕೊಳ್ಳಬೇಕೆಂದು 
ಪ್ರಾರ್ಥಿಸುತ್ತೇನೆ, ವಾರ್ಷಿಕ ಚಂದಾಹಣ ನಾಲ್ಕು/ಆರು/ಎಂಟು ರೂಪಾಯಿ 
ಗಳನ್ನು ಮನಿಯಾರ್ಡರ್‌/ಚೆಕ್‌/ಡ್ರಾಫ್ಟ್‌ ಮೂಲಕ ಇಂದು ಕಳುಹಿಸಿದ್ದೇನೆ. 
ವಿವರಗಳನ್ನು ಕೆಳಗೆ ನಮೂದಿಸಿದ್ದೇನೆ. 
ಇಂತೀ 
(ರುಜು) 
1. ಹೆಸರು — 
[ಸ್ಪಷ್ಟವಾಗಿ ತಿಳಿಯುವಂತೆ 
ಬರೆಯಿರಿ] 
2. ವಿಳಾಸ — 


[ವಿದ್ಯಾರ್ಥಿಯಾಗಿದ್ದರೆ ಶಾಲೆ 
ಅಥವಾ ಕಾಲೇಜಿನ ಹಾಗೂ 
ಮನೆಯ ವಿಳಾಸಗಳೆರಡನ್ನೂ 
ನಮೂದಿಸಿರಿ] 


3. ಶಿಫಾರಸು — 
[ವಿದ್ಯಾರ್ಥಿಗಳು ತಮ್ಮ ಶಾಲಾ 
ಕಾಲೇಜುಗಳ ಮುಖ್ಯಸ್ಥರಿಂದ 
ತಾವು ಅಲ್ಲಿ ವ್ಯಾಸಂಗ ಮಾಡು 
ತ್ತಿರುವ ಬಗೆಗೆ ಇಲ್ಲಿ ಶಿಫಾರಸು 
ಬರೆಸಬೇಕು] 
4. ಪತ್ರಿಕೆಯನ್ನು ರಿಜಿಸ್ಟ್ರೇಷನ್‌ 
ಮೂಲಕ ಕಳುಹಿಸಬೇಕೆ? ಎ. 


5. ಕಳೆದ ವರ್ಷ ನನ್ನ ಚಂದಾ 
ಸಂಖ್ಯೆ ಸ 
" ಮಾನವಿಕ ಕರ್ಣಾಟಕ'ದಲ್ಲಿ ಆಸಕ್ತಿ ತೋರಿಸಬಹುದಾದ ನನ್ನ ಕೆಲವು 
ಮಿತ್ರರ ವಿಳಾಸಗಳು : 


1. [ತಿರುಗಿಸಿ 


೫. 

3. 

4. 

AR 

ಮಾನನಿಕ ಕರ್ಣಾಟಿಕದ ಚಂದಾ ವಿವರ: 

ಆಜೀವ ಸದಸ್ಯತ್ವ : ರೊ. 100-00 
ಪ್ರತಿ ಸಂಪುಟಕ್ಕೆ ವಿದ್ಯಾರ್ಥಿಗಳಿಗೆ : ರೂ. 4-00 
ಇತರರಿಗೆ : ರೂ, 6-00 
ಸಂಸ್ಥೆ ಗಳಿಗೆ :* ರೂ, 8-00 

ವಿಳಾಸ : 


ಡೈರೆಕ್ಟರ್‌, ಪ್ರಸಾರಾಂಗ 
ಮೈಸೂರು-570012 


ಮಾನವಿಕ ಕರ್ಣಾಟಕ 


ಸಂಪುಟ ೧೦ ಸಂಚಿಕೆ ೪ 


೪೦ 


ಆಗಸ್ಟ್‌ ಸಂಚಿಕೆ 


ಮೆ ಸೂರು 
ಮೈಸೂರು ವಿಶ್ವವಿದ್ಯಾನಿಲಯ 
೧೯೮೦ 


MANAVIKA KARNATAKA, Kannada quarterly of the University of 
Mysore. Volume 10, Number 4, August 1980. Edited by Dr. ೫. R. Gopal and 


Dr. C. M. Muniramappa. 


All Rights Reserved 


ಸಂಪಾದಕರು 
ಡಾ. ಬಾ. ರಾ. ಗೋಪಾಲ್‌ 


ಪ್ರಕಾಶಕರು 
ಕೆ, ಬ್ರ, ವೀರಪ್ಪ 


ನಿರ್ದೇಶಕರು, ಪ್ರಸಾರಾಂಗ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು 


ಮುದ್ರಕರು 
ಎಚ್‌. ನರಸಣ್ಣ 


ನಿರ್ದೇಶಕರು, ಮೈಸೂರು ವಿಶ್ವವಿದ್ಯಾನಿಲಯ ಮುದ್ರಣಾಲಯ 
ಮೈಸೂರು ೫೭೦೦೦೬ 


OS 


ನಿಷಯ ಸೂಜಿ 


ಶ್ರೀಯುತರಾದ ಪುಟ 

೧. ಭಾರತೀಯ ಜನಜೀವನ ಬ. ನಿ. ವೆಂಕಟಾಚಲ ಶಾಸ್ತ್ರೀ ೧ 

೨. ಗಾಂಧೀದರ್ಶನ-ಕೆಲವು ತಾತ್ತ್ವಿಕ ಟಿಪ್ಪಣಿಗಳು ನಿ. ಎನ್‌, ಶೇಷಗಿರಿರಾನ್‌ ೨೫ 
೩. ಯೋಗಸಾಧನೆ-ವಿಘ್ನಗಳು ಮತ್ತು ಪರಿಹಾರಗಳು ಮೂಲ: ಸ್ವಾಮಿ ಹರ್ಷಾನಂದ 

ಅನು: ಬಿ. ಕೃಷ ೩೫ 

೪. ವಯಸ್ಕರ ಶಿಕ್ಷಣ ಉಪಾಧ್ಯಾಯರ ತರಬೇತಿ ಬ. ಆರ್‌, ನಾಗಪ್ಪ ೪೩ 

೫. ಪ್ರವಾಸಿಕಂಡ ಇಂಡಿಯಾ-ಒಂದು ಆಕರಕೃತಿ ಡಿ. ಎಸ್‌, ಜಯಪ್ಪಗೌಡ ೪೯ 


೬. ಕೂಗುವ ಕಲ್ಲುಗಳು ಬಾ. ರಾ, ಗೋಪಾಲ್‌ ೫೭ 


ಣಿ” 


೩, 


ಈ ಸಂಚಿಕೆಯ ಲೇಖಕರು 


ಟ. ನಿ. ವೆಂಕಟಾಚಲ ಶಾಸ್ತ್ರಿ € ರೀಡರ್‌, ಕನ್ನಡ ಅಧ್ಯಯನ ಸಂಸ್ಥೆ ಎ ಮೈಸೂರು ವಿಶ್ವವಿದ್ಯಾ 


ವಿ. ಎನ್‌. ಶೇಷಗಿರಿರಾವ್‌ 


ಸ್ವಾಮಿ ಹರ್ಷಾನಂದ 
ಬಿ, ಕೃಷ್ಣ 
ಬ. ಆರ್‌. ನಾಗಪ್ಪ 


ಡಿ. ಎಸ್‌. ಜಯಪ್ಪಗೌಡ 


ಬಾ. ರಾ, ಗೋಪಾಲ್‌ 


ನಿಲಯ, ಮಾನಸಗಂಗೋತ್ರಿ, ಮೈಸೂರು-೫೭೦೦೦೬ 
ಅಧ್ಯಾಪಕರು. ತತ್ತ್ವಶಾಸ್ತ್ರ ವಿಭಾಗ, ಮೈಸೂರು ವಿಶ್ವವಿದ್ಯಾ 
ನಿಲಯ, ಮೈಸೂರು-೫೭೦೦೦೬ 

ರಾಮಕೃಷ್ಣಮಿಷನ್‌ ಆಧ್ಯಾತ್ಮಿಕ ಮತ್ತು ನೈತಿಕ ಕೆಂದ್ರ, 
ಯಾದವಗಿರಿ, ಮೈಸೂರು-೫೭೦೦೦೨ 

ತತ್ತ್ವಶಾಸ್ತ್ರದ ಅಧ್ಯಾಪಕರು, ಮಹಾರಾಜ ಕಾಲೇಜು 
ಮೈಸೂರು-೫೭೦೦೦೫ 

೨೯೦೪, ಚಾಮುಂಡಿಪುರಂ, ಮೈಸೂರು-೫೭೦೦೦೪ 
ಸಹಾಯಕ ಭಾಷಾಂತರಕಾರರು, ಪಠ್ಯಪುಸ್ತಕ ಮತ್ತು 
ಭಾಷಾಂತರ ವಿಭಾಗ, ಕನ್ನಡ ಅಧ್ಯಯನ ಸಂಸ್ಥೆ, ಮಾನಸ 
ಗಂಗೋತ್ರಿ, ಮೈಸೂರು-೫೭೦೦೦೬ 

ರೀಡರ್‌, ದಕ್ಷಿಣಭಾರತೀಯ ಅಧ್ಯಯನ ಹಾಗೂ ಶಾಸನತೆಜ್ಞ, 
ಕನ್ನಡ ಅಧ್ಯಯನ ಸಂಸ್ಥೆ , ಮೈಸೂರು 


ಟಿ. ವಿ. ವೆಂಕಟಾಚಲ ಶಾಸ್ತ್ರೀ 


ಭಾರತೀಯ ಜನಜೀವನ 


(ಕ್ರಿ.ಶ. ೧೦ ನೆಯ ಶತಮಾನದವಕಿಗೆ) 
(ಹಿಂದಿನ ಸಂಚಿಕೆಯಿಂದ ಮುಂದುವರೆದುದು) 


ಅಶೋಕನ ಕಾಲಾನಂತರದ ಉತ್ತರ ಭಾರತ ; 


ಅಶೋಕನ ಅನಂತರದ ಕಾಲದ ಅರಸರ ವಿಚಾರವು ಅಷ್ಟಾಗಿ ನಮಗೆ ತಿಳಿದುಬಂದಿಲ್ಲ. ಆತನ ಉತ್ತರಾಧಿ 
ಕಾರಿಗಳು ಮತ್ತು ಪುತ್ರರ ವಿಚಾರವಾಗಿ ಸಂಹಿತೆಗಳಲ್ಲಿ, ಪುರಾಣಗಳಲ್ಲಿ, ಕಾವ್ಯ ಮತ್ತು ಶಾಸನಗಳಲ್ಲಿ 
ಉಲ್ಲೇಖಗಳಿವೆ. ಅಶೋಕನಿಗಿದ್ದ ಉತ್ಕಟವೂ ಉದಾರವೂ ಆದ ಧರ್ಮದೃಷ್ಟಿ ಅವರಾರಿಗೂ ಇದ್ದಂತೆ 
ತೋರುವುದಿಲ್ಲ. ಸುಮಾರು ೫೦ ವರ್ಷಗಳ ಕಾಲದಲ್ಲಿಯೇ ಅಶೋಕಮೌರ್ಯನ ಕಾಲದ ಅಖಂಡ 
ಭಾರತವು ಕಾಣದಾಗಿ ಮೌರ್ಯಸಾಮ್ರಾಜ್ಯವು ಅಳಿದುಹೋಯಿತು. ಆದರೆ ಅಶೋಕನು ಶ್ರಮವಹಿಸಿ 
ಕೈಕೊಂಡ ಧರ್ಮಪ್ರಸಾರಕಾರ್ಯವು ತನ್ನ ಪ್ರಭಾವವನ್ನು ಕಳೆದುಕೊಳ್ಳದೆ ಭಾರತೀಯ ಇತಿಹಾಸದಲ್ಲಿ 
ಶಾಶ್ವತವಾದ ಪರಿಣಾಮವನ್ನುಂಟುಮಾಡಿತು. 

ಶುಂಗ ಅಥವಾ ಶುಂಗಭ್ಛೃತ್ಯರ ಮನೆತನವು (ಕ್ರಿ.ಪೂ.ಸು.೧೮೭-೭೫) ಮೌರ್ಯ ಚಕ್ರವರ್ತಿ ಬೃಹದ್ರಥ 
ನೆಂಬವನನ್ನು ಕೊಂದು ಪಟ್ಟವೇರಿದ ಆತನ ಸೇನಾನಿ ಪುಷ್ಯಮಿತ್ರನೆಂಬವನಿಂದ (ಕ್ರಿ. ಪೂ. ಸು. 
೧೮೭-೫೧) ಮೊದಲಾಗುತ್ತದೆ. ಇವರು ಉಜ್ಜೆನಿ-ಅವಂತಿಗಳ ಒಡೆಯರಾಗಿ ಸು. ೯೦ ವರ್ಷಕಾಲ 
(ಕ್ರಿ. ಪೂ. ೨೦೪-೧೧೪) ರಾಜ್ಯವಾಳಿದರೆಂದು ಕೆಲವರು ಚರಿತ್ರಕಾರರು ತಿಳಿಸಿದ್ದಾರೆ. ಇವರು ಭಾರದ್ವಾಜ 
ಗೋತ್ರದ ಬ್ರಾಹ್ಮಣರು. ಮೊದಲ ದೊರೆ ಪುಷ್ಕಮಿತ್ರನ ಸಮಕಾಲೀನನು ವೈಯಾಕರಣನಾದ ಮಹಾ 
ಭಾಷ್ಯಕತ್ತ್ಕೃ ಪತಂಜಲಿ. ಕಳಿಂಗದ ಖಾರವೇಲ, ಆಂಧ್ರಮನೆತನದ ಶ್ರೀಮುಖ, ಯವನ ನಾಯಕ 
ಮಾನಾಂಡರ್‌ ಮೊದಲಾದವರು ಕೂಡ ಈತನ ಸಮಕಾಲೀನರು. ಪುಷ್ಕಮಿತ್ರನು ಎರಡು ಅಶ್ವಮೇಧ 
ಯಾಗಗಳನ್ನು ಗ್ರೀಕ್‌ ವಿಜಯದ ನೆನಪಾಗಿ ಆಚರಿಸಿದಂತೆ ತಿಳಿಯುತ್ತದೆ. ಈತನ ಪುತ್ರ ಅಗ್ನಿಮಿತ್ರನು 
ಕಾಲಿದಾಸನ ಮಾಲವಿಕಾಗ್ನಿಮಿತ್ರ ನಾಟಕದ ನಾಯಕನೆಂಬುದನ್ನು ನೆನೆಯಬಹುದು. ಶುಂಗರ 
ಕಾಲದಲ್ಲಿ ಬ್ರಾಹ್ಮಣಧರ್ಮ ಪುನರುಜ್ಜೀವನವಾದರೂ ಅದು ಬೌದ್ಧ ಮತಕ್ಕೆ ವಿರೋಧಿಯಾಗಲಿಲ್ಲ. 
ಆದರೆ ಜೈನಮತದ ವಿಷಯದಲ್ಲಿ ಅವರು ಕಟುವಾಗಿದ್ದರೆಂದು ತೋರುತ್ತದೆ. ಸಾಂಚಿಯ ಮತ್ತು 
ಬಾರ್ಹತ್‌ನ ಸ್ತೂಪಗಳಿಗೆ ದೊರೆತ ಖಾಸಗಿ ಮತ್ತು ರಾಜಮನೆತನದ ಸಹಾಯಗಳಿಂದ ಇದನ್ನು 
ತಿಳಿಯಬಹುದು. ಸುಶಿಕ್ಷಿತ ಗ್ರೀಕರೂ ಭಾಗವತಧರ್ಮದ ಮಹತ್ವಕ್ಕೆ ಒಳಗಾದರು. ಕಲೆ ಸಾಹಿತ್ಯಗಳು 
ಏಳಿಗೆಹೊಂದಿದವು. 

ಕಣ್ವ ಅಥವಾ ಕಾಣ್ಟಾ ಯನರು ಕೂಡ (ಕ್ರಿ. ಪೂ. ಸು. ೭೫-೩೦) ವೇದಕಾಲದ ಪೌರೋಹಿತ್ಯ 
ಮನೆತನಕ್ಕೆ ಸೇರಿದವರಾಗಿ ತೋರುವ ಬ್ರಾಹ್ಮಣ ಮನೆತನದವರು. ಶುಂಗದೊರೆಯಲ್ಲ ಮಂತ್ರಿಯಾಗಿದ್ದು 
ದೊರೆಯನ್ನು ಕೊಲ್ಲಿಸಿ ಪಟ್ಟಪೇರಿದ ಕಣ್ವಗೋತ್ರದ ವಾಸುದೇವನೆಂಬವನಿಂದ ಈ ಮನೆತನ ಆರಂಭ 
ವಾಯಿತು. ಆಂಧ್ರಭೃತ್ಯರಿಂದ ಇವರ ಮನೆತನ ಕೊನೆಗೊಂಡಿತು. ಶುಂಗರು ಮತ್ತು ಕಣ್ವರ ಅಧಿಕಾರ 
ಆಂಧ್ರರ ಕೈಸೇರಿತು. 


9 ಮಾನವಿಕ ಕರ್ಣಾಟಕ 


4 
ವಿದೇಶೀಯರ ನೆಲಸೆಗಳು : ಯವನರು :-ಅಲೆಕ್ಸಾಂಡರಿನ ಆಕ್ರಮಣವಾದಮೇಲೆ, ಉತ್ತರ ಕ 
ಭಾರತದಲ್ಲಿ ಗ್ರೀಕ್‌ ನೆಲಸೆ ಅಲ್ಲಿ ಇಲ್ಲಿ ಸ್ಥಾಪಿತವಾದ ಮೇಲೆ ಭಾರತೀಯರೊಡನೆ ಗ್ರೀಕರ ಹೊಕ್ಕು ' 
ಬಳಕೆ ಹೆಚ್ಚಾಯಿತು. ಅವು ಮೌರ್ಯ ಸ ಸಾಮ್ರಾಜ್ಯ ದೊಳಗೆ ಸೇರಿಹೋದ ಮೇಲೆಯೂ ಗ್ರೀಕ್‌ ಅಂತ i 
ಅಳಿಯ ಉಳಿದುಕೊಂಡವು ಅಶೋಕನ ಶಾಸನಗಳಲ್ಲಿ ಯವನ ಪ್ರಜೆಗಳ ವಿಚಾರ ಬರುತ್ತದೆ, 
ಯವನ ಅಧಿಕಾರಿಗಳ ಶಾ ಬರುತ್ತದೆ. ಪತಂಜಲಿ-ಮನುಗಳ. ಕಾಲದಲ್ಲಿ ಇವರು ಭರತಖಂಡದ ' 
ಸಮಾಜದಲ್ಲಿ ಒಂದು ರೀತಿಯಲ್ಲಿ ಗಣಿಸಲ್ಪಡತೊಡಗಿದ್ದರು. ಕಾಲಕ್ರಮೇಣ ಹಿಂದೂ ಹೆಸರುಗಳು, 
ಧರ್ಮಶ್ರದ್ರೆಗಳು, ಆಚಾರ ಪದ್ಧ ತಿಗಳು--ಇವನ್ನು ಮೈ ಗೂಡಿಸಿಕೊಂಡು ಸು. ಕ್ರಿ. ಶ. ೧ನೆಯ 
ಶತಮಾನದ ಆದಿಭಾಗದ ಹೊತ್ತಿಗೆ ಭಾರತೀಯರಲ್ಲಿ ಸಾವೆ: ಭರತಖಂಡದಲ್ಲಿ ಕಾನಿಷ್ಕನ 
ಕಾಲದವರೆಗೆ ಗ್ರೀಕ್‌ಭಾಷೆ ಪ್ರಚಲಿತವಿದ್ದುದು, ಗ್ರೀಕ್‌ ಶಿಲ್ಪಕೃ ತಿಗಳು ನಾಣ್ಯಗಳು ತಕ್ಷಶಿಲೆ 3... 
ಕಡೆಗಳಲಿ ದೊರೆತಿರುವುದು. ಗ್ರೀಕ್‌ ಆಕ್ರಮಣ ಕಾಲದಿಂದ ವ್ಯಾಪಾರವಾಣಿಜ್ಯವು ಭಾರತ ಮತ್ತು ಗ್ರೀಸ್‌ 
ದೇಶಗಳ ನಡುವೆ ನಡೆಯಲಾರಂಭಿಸಿ, ಉತ್ತರ ಭರತಖಂಡವು ಗ್ರೀಕ್‌ ಆಳ್ವಿ ಕೆಗೆ ಬಂದಮೇಲೆ ಸುಮಾರು ' 
ಕ್ರಿ. ಪೂ. ೧೦೦ ರಿಂದ ಅದು ಇನ್ನೂ ಅಭಿವೃದ್ಧಿಗೆ ಬಂದುದು, ಗ್ರೀಕ್‌- ಭಾರತಗಳ ನಡುವೆ ಸಂಸ್ಕೃತಿ 
A ಸಾಹಿತ್ಯಗಳ ವಿನಿಮಯವಾದ ದಾಖಲೆಗಳು, ಕಂಡುಬರುವುದು, ಗಾಂಧಾರಶೈಲಿಯ ಶಿಲ್ಪವು 
ಗ್ರೀಕ್‌ ಶೈಲಿಯ ಮಾದರಿಯಿಂದಾದುದು--ಈ ಮೊದಲಾದವನ್ನು ಟಾರ್ನ್‌ ಎಂಬ ಚರಿತ್ರಕಾರರು ' 
"ದಿ ಗ್ರೀಕ್ಸ್‌ ಇನ್‌ ಬ್ಯಾಕ್ಟ್ರಿಯಾ ಅಂಡ್‌ ಇಂಡಿಯಾ' ಎಂಬ ತಮ್ಮ ಉದ್ದ )ಂಥದ ೯ನೆಯ ಅಧ್ಯಾಯ 
ದಲ್ಲಿ ವಿಸ್ತಾರವಾಗಿ ಚರ್ಚಿಸಿದ್ದಾರೆ. ಈಚೆಗೆ ಕ್ರಿ. ಶ. ೩-೪ನೆಯ ಶತಮಾನಗಳಲ್ಲಿ ಕೂಡ | 
ಸಣ್ಣ ಪುಟ್ಟ ಗ್ರೀಕ್‌ ಪ ಪಾಳೆಯಪಟ್ಟು ಗಳಂತಹ ಕಿರಿಯ ರಾಜ್ಯಗಳು ಇದ್ದವೆಂಬುದಕ್ಕೆ ಶಾತವಾಹನರ 
ಕಾಲದ ಶಾಸನಗಳು, ನಾಗಾರ್ಜುನೀಕೊಂಡದ ಶಾಸನ, ಕಾಲಿದಾಸನ ಕಾವ, ಇವುಗಳಲ್ಲಿ ಆಧಾರಗಳು | 
ದೊರೆಯುತ್ತವೆ. ಆಗ್ಗೆ ಇವರು ಸಿಥೋ-ಪಾರ್ಥಿಯನರಿಗೆ ಕುಶಾನರಿಗೆ 'ಅಧೀನತೆಯನ್ನೊಪ್ಪಿಸಿದ್ದರು, 
| 
| 


se ಪಹ್ಲವರು, ಸತ್ರಪರು: ಗ್ರೀಕರು ಯವನರೆನಿಸಿದಂತೆ ಸಿಥಿಯರೂ ಪಾರ್ಥಿಯರೂ ' 

ಹ್ಲವರೆಂಬುದಾಗಿ ಭರತಖಂಡದ ಶಾಸನಗಳಲ್ಲಿಯೂ ಗ್ರಂಥಗಳಲ್ಲಿಯೂ ಉಲ್ಲೇಖಿಸಲ್ಪಟ್ಟಿದಾರೆ. 
ಚ ಜಾ: ೧-೨ನೆಯ ಶತಮಾನಗಳಲ್ಲಿ ಶಕರು ಉತ್ತರಭಾರತದ ಪಶ್ಚಿ ಮಕ್ಕೆ ಸಿಂಧೂನದೀ ಮುಖಜ 
ಭೂಮಿ, ಆಭೀರ, ಸೌರಾಷ್ಟ್ರ ಮುಂತಾದ ಕಡೆಗಳಲ್ಲಿ ಆಳುತ್ತಿದ್ದಂತೆ ತಿಳಿಯುವುದು. ಪತಂಜಲಿಯು 
ಮಹಾಭಾಷ್ಯದಲ್ಲಿಯೂ ಮನುವು ತನ್ನ ಧರ್ಮಶಾಸ್ತ್ರದಲ್ಲಿಯೂ ಇವರನ್ನು ಅನಿರವಸಿತ ಶೂದ್ರರೆಂದೂ ' 
ಕೀಳಾದ ಕ್ಷತ್ರಿಯರೆಂದೂ ಕರೆದಿದ್ದಾರೆ. ಇವರಲ್ಲಿ ಅಧಿಕಾರದ ಅದಲುಬದಲು, ಜಾನಾಂಗಿಕ ಸಂಬಂಧಗಳು ' 
ನಡೆಯುತ್ತಿದ್ದವೆಂದು ತೋರುತ್ತದೆ. ಸತ್ರಪರು (ಕ್ಷತ್ರಪರು) (ಕ್ರಿ. ಶ. ೧-೨ನೇ ಶತಮಾನ) ಬಲು 
ಮಟ್ಟಿಗೆ ತಕ್ಷಶಿಲೆ ಮತ್ತು ಮಥುರೆಯ ಪ್ರದೇಶದಲ್ಲಿ ಆಳುತ್ತಿದ್ದರು. ಇವರು;ಮಹಾಕ್ಷತ್ರಪ, ಮಹಾರಾಜ 
ಮಹಾದಾನಪತಿ-ಮುಂತಾದ ಪ್ರಶಸ್ತಿಗಳನ್ನು ಉಳ್ಳ 1 ವರಾಗಿದ್ದುದರಿಂದ ಭಾರತೀಯ ಮುಖ 
ತಿಳಿಯಲಾಗಿದೆ. ಒಂದೇ ರೀತಿಯ ಹೆಸರುಗಳು, ಒಂದೇ 'ಆಡಳಿತಪದ್ದ ತಿಯ ಸರ್ಕಾರಗಳು, ಇವುಗಳ ' 
ದೆಸೆಯಿಂದ ಭಾರತೀಯ ಸಾಹಿತ್ಯದಲ್ಲಿಯೂ ಶಾಸನಗಳಲ್ಲಿಯೂ ಶಕರನ್ನೂ ಪಹ್ಲವರನ್ನೂ ಒಂದಾಗಿ | 
ಗಣಿಸಿರುವುದುಂಟು. ಇದಕ್ಕೆ ಆಯೆರಡು ಜನಾಂಗಗಳ ನಡುವೆ ನಡೆಯುತ್ತಿದ್ದ ಅಂತರ್ಜಾತೀಯ ' 
ವಿವಾಹ ಕಾರಣವೆನ್ನಬಹುದು. ಆದರೆ ವಾಸ್ತವವಾಗಿ ಅವೆರಡೂ ಬೇರೆ ಬೇರೆ ಜನವರ್ಗಗಳು. ಕಾಲ ' 
ಕ್ರಮದಲ್ಲಿ ಈ ಜನವರ್ಗಗಳೆಲ್ಲ ಹೊಸ ಸನ್ನಿವೇಶಗಳಿಗೆ ಹೊಂದಿಕೊಂಡು ಭಾರತೀಯವಾದ ಹೆಸರು 
ಗಳನ್ನು ಇಟ್ಟುಕೊಂಡು ಇ ಇಲ್ಲಿಯ ಧಾರ್ಮಿಕ ನಂಬಿಕೆಗಳನ್ನೇ ರೂಢಿಸಿಕೊಂಡು ಭಾರತೀಯ ಕುಟುಂಬ 


ಗಳೊಡನೆ ವೈವಾಹಿಕ ಸಂಬಂಧಗಳನ್ನು ಬೆಳೆಸಿಕೊಂಡು ಬೃಹತ್‌ ಭಾರತೀಯ ಸಮಾಜದಲ್ಲಿ ಸೇರಿ ' 
ಹೋದರು. » 


ಕುಷಾಣರು: ಪ್ರಾಚೀನ ಭರತಖಂಡದ ರಾಜಕೀಯದಲ್ಲಿ ಪ್ರಮುಖಪಾತ್ರವಹಿಸಿದ ಕುಷಾಣರು 
ಪ್ರಖ್ಯಾತವಾದ ಯೂಹ್‌-ಚಿ ಜನಾಂಗದ ಒಂದು ಶಾಖೆ. ಈ ಜನಾಂಗದ ಪ್ರಾಚೀನ ಚರಿತ್ರೆ ಹಲವು 
ಚೀನೀ ಚಾರಿತ್ರಿಕ ಗ್ರಂಥಗಳಲ್ಲಿ ಕಂಡುಬರುತ್ತವೆ. ಈ ಯೂಹ್‌-ಚಿಗಳು ಮಾತ ಭೂಮಿಯಿಂದ 


| 
| 


ಭಾರತೀಯ ಜನಜೀವನ ೩ 


ಸುಮಾರು ಕ್ರಿ. ಪೂ. ೧೬೫ರಲ್ಲಿ ಉಚ್ಛಾಟಿತರಾದ ಮೇಲೆ ಅಲೆಮಾರಿಗಳಾಗಿ ಸಾಗುತ್ತ ಬಂದು ಒಂದು 
ಕಡೆನಿಂತ ಮೇಲೆ, ಐದು ರಾಜ ವಿಭಾಗಗಳನ್ನು ಮಾಡಿಕೊಂಡರು. ಇವುಗಳಲ್ಲಿ ಒಂದು ಕುಯಿ-ಷು 
ಆಂಗ್‌ ಅಥವಾ ಕುಷಾಣರ ನೆಲೆಯಾಯಿತು. ಕುಷಾಣರಲ್ಲಿ ಅತ್ಯಂತ ಪ್ರಸಿದ್ದನಾದ ದೊರೆಯೆಂದರೆ 
ಕಾನಿಷ್ಕನು (ಕ್ರಿ. ಶ. ೭೮-೧೦೧). ಉತ್ತರಾಪಥದಿಂದ ದಕ್ಷಿಣದ ಕೊಂಕಣದವರೆಗೆ ಈತನ ರಾಜ್ಯ 
ಹಬ್ಬಿತ್ತು. ಈತನ ಕಾಲದಲ್ಲಿ ಬೌದ್ಧ ಧರ್ಮಕ್ಕೆ ಒಳ್ಳೆಯ ಪ್ರೋತ್ಸಾಹ ದೊರೆಯಿತು. ಪೆಷಾವರ್‌ 
ಬೌದ್ಧ ಸಂಸ್ಕೃತಿಯ ಒಂದು ವಿಖ್ಯಾ ಬಾ ಕೇಂದ್ರವಾಗಿತ್ತು. ಬೌದ್ದ ಚೈತ್ಯಗಳ, ಸ್ತೂಪಗಳ, ಮತ್ತು 
ವಿಹಾರಗಳ ನಿರ್ಮಾಣ, ಬೌದ ಸ ಧರ್ಮ ಸಮ್ಮೇಳನ, ಧರ್ಮಗ್ರ ೦ಥಗಳ ಹಸ್ತಪ್ರತಿಗಳ ಶೇಖರಣೆ 
ಮತ್ತು ಅವುಗಳಿಗೆ ವಾ ಖ್ಯಾನಗಳನ್ನು ಬರೆಸುವ 'ಯೋಜನೆ--ಇವು ಚುರುಕಿನಿಂದ ನಡೆದಹಾಗೆ ಕಂಡು 
ಬರುತ್ತವೆ. ಗಾಂಧಾರದಲಿಯೋ ಜಲಂಧರದಲ್ಲಿಯೋ ನಡೆದ ಬೌದ್ಧ ಧರ್ಮದ ಒಂದು ಸಮ್ಮೇಳನ 
' ದಲ್ಲಿ ಅಶ ಶ್ರ ಘೋಷನೆಂಬ ಖ್ಯಾತ ಸಂಸ್ಕೃ ತಕವಿ, ಸಂಗೀತಜ್ಞ, ತತ್ವ ಜ್ಞ “ನಾಟಕಕಾರ, ಉಪಾಧ ಕ್ಷನಾಗಿ 
ಆಯ್ಕೆ ಯಾಗಿದ್ದನು. ವಿದ್ಯಾ ಪ್ರೇಮಿಯೂ ವಿದ್ಯಾ ವಂತರಿಗೆ ಆಶ್ರಯದಾತ್ಮವೂ ಆಗಿದ್ದ ಕಾನಿಷ್ಕನ 
ಪೋಷಣೆಯ ಬೌದ್ಧತತ್ತ್ವಜ್ಞರಾದ ವಸ ಸುಮಿತ್ರ. ಅಶ್ವಘೋಷ, ಪಾರ್ಶ್ವ ಮುಂತಾದವರಿದ್ದರು. 
ಮಹಾಯಾನ ಶಾಖೆಯ ಪ್ರವರ್ತಕರಲ್ಲಿ ಅಗ್ರಗಣ್ಯನಾದ ನಾಗಾರ್ಜುನನೂ ಪ್ರಖ್ಯಾತವೈದ್ಯನಾದ 
ಚರಕನೂ ಪ್ರಾಯಃ ಆತನ ಆಸ್ಥಾನದಲ್ಲಿಯೇ ಇದ್ರವರೆಂದು ತೋರುತ್ತದೆ. ಗ್ರೀಕ್‌ ಶಿಲ್ಪಜ್ಞ ಎಜಿಸಿಲ 
ವುಸ್‌ ಆತನ ಕಾಲದಲ್ಲಿಯೇ ಇದ್ದವನು. ಇವರೆಲ್ಲ ಪ್ರಥಮ ಕಾನಿಷ್ಕನ ಕಾಲದಲ್ಲಿಯೇ ಇದ್ರವರೆಂದೂ, 
ಆ ಹೆಸರಿನ ಇತರ ಕಾನಿಷ್ಕರ ಕಾಲದಲ್ಲಿ ಕೂಡ ಇದ್ದಿರಬಹ:ದೆಂದೂ ಚರಿತ್ರಕಾರರು ಗ್ರಹಿಸಿದ್ದಾರೆ. 


ಕಾನಿಷ್ಕನು ಬೌದ್ಧನಾದರೂ ಆತನ ಕಾಲದ ನಾಣ್ಯಗಳ ಮೇಲೆ ಗ್ರೀಕ್‌ ಪರ್ಶಿಯನ್‌ ಭಾರತೀಯ 
ಮತ್ತು ಇತರ ದೇವತೆಗಳ ಮುದ್ರೆಗಳಿರುವುದು ಗಮನಿಸತಕ್ಕದ್ದಾಗಿದೆ. ಕಾನಿಷ್ಕನ ಕಾಲದಲ್ಲಿ ನಾನಾ 
ಧರ್ಮಗಳಿಗೆ ಆತನ ರಾಜ್ಯವು ನೆಲೆಯಾಗಿತ್ತೆಂಬುದನ್ನೂ ಆತನು ನಾನಾಧರ್ಮಗಳಲ್ಲಿ ಸಮದೃಷ್ಟಿಯುಳ್ಳ 
 ವನಾಗಿದನೆಂಬುದನ್ನೂ ಇದು ತೋರಿಸುತ್ತದೆ. ಕುಷಾನರ ಇತರ ದೊರೆಗಳ ಕಾಲದಲ್ಲಿಯೂ. ಬೌದ್ಧ 
ಮತವು ಚೆನ್ನಾಗಿ ಏಳಿಗೆ ಹೊಂದಿತು. ಆದರೂ ಅವರಲ್ಲಿ ಶೈವ ವೈಷ್ಣವ ಸಂಪ್ರದಾಯಗಳ ಕಡೆಗೆ 
ಒಲವಿದ್ರವರೂ. ಕೂಡ ಇದ್ದರೆಂದು ತಿಳಿಯುವುದಕ್ಕೆ ಅಭವ. ಮೌರ ಸಾಮ್ರಾಜ್ಯವು ಪತನವಾದ 
ಮೇಲೆ ಕುಷಾನರು ಕಟ್ಟಿದ ಸಾಮ್ರಾಜ್ಯವೇ ಗಣ್ಯವಾದದ್ದು. ಅವರ ಕಾಲದಲ್ಲಿ ಸಾಹಿತ್ಯ, ಶಿಲ್ಪಕಲೆ, 
ಧರ್ಮಗಳು ಏಳಿಗೆಗೆ ಬಂದವು: ಮಹಾಯಾನ ಬೌದ್ಧ ಧರ್ಮವೂ ಗಾಂಧಾರಶೈಲಿಯ ಶಿಲ್ಪಕಲೆಯೂ 
ಪ್ರವರ್ತಿಸಿದ್ದು ಆಗಲೇ. ಅಶ್ವಘೋಷ ನಾಗಾರ್ಜುನ, ಚರಕ ಮತ್ತು ಇತರ ಶ್ರೇಷ್ಠರ ಪ್ರಸಿದ್ಧವಾದ 
ಕೃತಿಗಳು ರಚನೆಯಾದ ಕಾಲವಿದು. ಸಾಹಿತ್ಯಕ ಚಟುವಟಿಕೆಗಳ ಹಾಗೆಯೇ, ಧಾರ್ಮಿಕವಾಗಿ ಶೈವಧರ್ಮ 
ಪಂಥವೂ ಅದಕ್ಕೆ ಸೇರಿದಂತಿರುವ ಕಾರ್ತಿಕೇಯಪಂಥವೂ, ಮಹಾಯಾನ ಬೌದ್ಧಶಾಖೆಯೂ, ಮಿಹಿರ 
ಮತ್ತು ವಾಸುದೇವ ಕೃಷ್ಣರ ಪಂಥಗಳೂ ಈ ಕಾಲದಲ್ಲಿ ಪ್ರವರ್ಧಮಾನಕ್ಕೆ ಬಂದವು. ಕುಷಾನರ 
ಕಾಲದ ಕಶ್ಯಪ ಮಾತಂಗನ (ಕ್ರಿ. ಶ. ಸು ೬೧-೬೭) ಮೂಲಕವಾಗಿ ಚೀನಾದೇಶಕ್ಕೆ ಬೌದ್ಧ ಮತವು 
ಪ್ರವೇಶಿಸಿತು. ಇದನ್ನು ಗಮನಿಸಿ, ಗುಣ ಮತ್ತು ಸಮೃದ್ಧಿಯ ದೃಷ್ಟಿಯಿಂದ ಕುಷಾನರ ಕಾಲದಲ್ಲಿ 
ಸಾಧ್ಯವಾದ ಸಂಸ್ಕೃತಿಸಂವರ್ಧನವು ಭರತಖಂಡವೂ ಚರಿತ್ರೆಯಲ್ಲಿ ಕುತೂಹಲಕರವೂ, ಪ್ರಮುಖವೂ 
ಆದದ್ದಾಗಿದೆಯೆಂದು ಚರಿತ್ರಕಾರರು ತಿಳಿಸಿರುತ್ತಾರೆ. 

ಕುಶಾನೋತ್ತರ ಕಾಲದ ಉತ್ತರ ಭಾರತ (ಸುಮಾರು ಕ್ರಿ.ಶ. ೨೦೦-೩೦೦): ಹಲವು ಗಣ 
ರುಜ್ಯಗಳು, ಪ್ರಭುತ್ವರಾಜ್ಯಗಳು, ಉತ್ತರ ಭಾರತದ ಸಭ ಮತ್ತು ಪಶ್ಚಿಮ ಪ್ರದೇಶಗಳ ವಿವಿಧ ಭಾಗ 
ಗಳಲ್ಲಿ ಹಿಂದೂ-ಗ್ರೀಕ್‌ ಪ್ರಾಬಲ್ಯವು ತಗ್ಗಿದಮೇಲೆ ಕ್ರಿಶಕ್ಕೆ ಸ್ವಲ್ಪ ಮೊದಲು ಮತ್ತು ಸ್ವಲ್ಪ ಈಚೆಗೆ 
ಪ್ರವರ್ಧಮಾನಕ್ಕೆ ಬಂದವು. ಗಣರಾಜ್ಯ ಗಳ ಜನರಲ್ಲಿ ಭಯ ಉಯನರು, ಮಾಳವರು, ಯೌಧೇಯರು 
ಮುಂತಾದವರು. ಸಿಧಿಯರಿಗೂ ಕುಷಾಣರಿಗೂ ಅಧೀನರಾಗಿ ಆಳುತ್ತಿದ್ದರು. ಆಳರಸರ ಪ್ರಾಂತಗಳಲ್ಲಿ 
ನಾಗರು ಮೊದಲಾದವರು ಗಣ್ಯರಾಗಿದ್ದರು. ಈ ರಾಜ್ಯ ಗಳೆಲ್ಲ ಅನತಿಕಾಲದಲ್ಲಿಯೇ ಪ್ರಸಿದ್ಧಿಗೆ ಬಂದ 
ಗುಪ್ತಸಾಮ್ರಾಜ್ಯದಲ್ಲಿ ಐಕ್ಕವಾದವು. ಕ್ರಿ. ಪೂ. ೨-೧ನೆಯ ಶತಮಾನಗಳಲ್ಲಿ ಅರ್ಜುನಾಯನರು 


ಲ ಮಾನವಿಕ ಕರ್ಣಾಟಕ 


ರಾಜಕೀಯವಾಗಿ ಪ್ರಬಲರಾಗಿದ್ದರು. ಸಮುದ್ರಗುಪ್ತನ ಅಲಹಾಬಾದ್‌ ಶಾಸನದಲ್ಲಿಯೂ ವರಾಹ 
ಮಿಹಿರನ ಬೃಹತ್‌ ಸಂಹಿತೆಯಲ್ಲಿಯೂ ಇವರು ಉಲ್ಲೇಖಿಸಲ್ಪಟ್ಟಿದ್ದಾರೆ. ಅಲೆಕ್ಸಾಂಡರನ ಆಕ್ರಮಣ 
ದಲಿ ಕವಿ ಮತ್ತು ಚೀನಾಬ್‌ ನದಿಗಳ ಉತ್ತರದಲ್ಲಿದ್ದು ಆತನನ್ನು ಎದುರಿಸಿದ ಮಾಳವರನ್ನು 
ಪತಂಜಲ ಉಲ್ಲ ಖಿಸಿದಾನೆ. ಇವರು ಕ್ರಿ. ಶ. ೨-೩ನೆಯ ಶತಮಾನಗಳಲ್ಲಿ ಪ್ರಬಲರಾಗಿದ್ದರು. "ಕೃತ' 
ಶಕೆಯ ಗಣನೆಯುಂದಾಗಿ ಇವರು ಹೆಚ್ಚು ಪ್ರಸಿದ್ಧರಾಗಿದ್ದಾರೆ. ಯೌಧೇಯರನ್ನು ಪಾಣಿನಿ ಅಷ್ಟಾಧ್ಯಾಯಿ 
ಯಲಿ ಉಲೇಖಿಸಿದಾನೆ. ಇವರ ಆರಾಧ್ಯಮೂರ್ತಿ ದೇವಸೇನಾನಿ ಕಾರ್ತಿಕೇಯ. ಇವರು ಹೆಸರಿಗೆ 
ತಕ್ಕಂತೆ ಯೋಧರೇ ಆಗಿದ್ದರು. ಕುಷಾನರ ಅವನತಿಗೆ ಕಾರಣರಾದವರಲ್ಲಿ ಇವರು ಅಗ್ರಗಣ್ಯರು. 
ಇನು ಹೀಗೆಯೇ ಕುಣಿಂದರು, ಕುಲೂತರು, ಮದ್ರಕರು ಮೊದಲಾದವರ ವಿಚಾರವೂ ತಿಳಿದುಬಂದಿದೆ. 
ಕುಲೂತರ ವಿಚಾರ ಮಹಾಭಾರತದಲ್ಲಿಯೂ ವಿಶಾಖದತ್ತನ ಮುದ್ರಾರಾಕ್ಷಸದಲ್ಲಿಯೂ ಬರುತ್ತದೆ. 


ಪ್ರಭುತ್ವ ರಾಜ್ಯಗಳಲ್ಲಿ ಸರ್ಪಾರಾಧಕರಾದ ನಾಗರನ್ನು (ಕ್ರಿ. ಶ. ೩-೪ನೆಯ ಶತಮಾನಗಳು) 
ಮುಖ್ಯರೆಂದು ಹೇಳಬಹುದು. ವಾಯುಪುರಾಣ ಬ್ರಹ್ಮಾಂಡಪುರಾಣ ವಿಷ್ಣು ಪುರಾಣಗಳಲ್ಲಿ ನಾಗರ 
ಕೆಲವು ಮನೆತನಗಳನ್ನು ಹೇಳಿದೆ. ಮಗಧದ ಶಿಶುನಾಗ ಮತ್ತು ನಾಗದರ್ಶಕರ ರಾಜಮನೆತನವು ಅತಿ 
ಪ್ರಾಚೀನವಾದದ್ದು ಪ್ರಾಚೀನ ಮತ್ತು ಮಧ್ಯಕಾಲೀನ ಇತಿಹಾಸದಲ್ಲಿ ಮಾತ್ರವೇ ಅಲ್ಲದೆ ಇಂದಿಗೂ 
ಈ ಜನಾಂಗವನ್ನು ಪ್ರತಿನಿಧಿಸುವವರು ಇರುತ್ತಿರುವುದು ಗಮನಾರ್ಹವಾಗಿದೆ. ಶಾಸನ, ನಾಣ್ಯ 
ಮತ್ತು ಸಾಹಿತ್ಕಿಕ ಆಧಾರಗಳಿಂದ, ಸ್ಮಲ ಮತ್ತು ವ್ಯಕ್ತಿನಾಮಗಳಿಂದ ಈ ಜನವರ್ಗದ ವ್ಯಾಪಕತೆಯನ್ನು 
ತಿಳಿಯಬಹುದಾಗಿದೆ. ವಿದಿಶೆ ಕಾಂತಿಪುರಿ ಮಥುರೆ ಪದ್ಮಾವತಿಗಳಲ್ಲಿ ಇವರು ೩-೪ನೆಯ ಶತಮಾನ 
ಗಳಲ್ಲಿ ಪ್ರವರ್ಧಮಾನಕ್ಕೆ ಬಂದರು. ಮಹಾರಾಜ ಭಾವನಾಗನೆಂಬವನು ಭಾರಶಿವ ಮನೆತನಕ್ಕೆ ಸೇರಿದವ 
ನೆಂದು ತಿಳಿಯುವುದು. ಈ ಭಾರಶಿವರು ಶೈವಭಕ್ತರಾಗಿದ್ದರು. ಶಿವಲಿಂಗವನ್ನು ಭುಜಗಳ ಮೇಲೆ 
ಹೊತ್ತು ತಿರುಗುತ್ತಿದುದು ಶಿವನ ಸಂತೋಷಕ್ಕೆ ಕಾರಣವಾಗಿ ಈ ಹೆಸರು ಆ ಮನೆತನಕ್ಕೆ ಬಂದಿತಂತೆ. 
ಭಾರಶಿವನಾಗರ ಒಂದು ಕೇಂದ್ರವಾಗಿದ್ದ ಪದ್ಮಾವತೀನಗರವು ಭವಭೂತಿಯ ಮಾಲತೀಮಾಧವದಲ್ಲಿ 
ಉಕ್ತವಾಗಿದೆ. ಹೀಗೆಯೇ ಅಹಿಚ್ಛತ್ರ, ಅಯೋಧ್ಯೆ ಮತ್ತು ಕೌಶಾಂಬಿಗಳು ಕೂಡ ಅರಸೊತ್ತಿಗೆಯ 
ಆಳ್ವಿಕೆಯ ರಾಜ್ಯಗಳಾಗಿದ್ದವು. 

ಪಶ್ಚಿಮ ಭಾರತದ ಶಕಸತ್ರಪರು; ಪಶ್ಚಿಮ ಭಾರತದಲ್ಲಿ ಕ್ರಿ.ಶ. ೧-೨ನೆಯ ಶತಮಾನದಲ್ಲಿ 
ಶಕರು ಕ್ಷಹರಾತ ಸತ್ರಪರು--ಇವರು ಆಳುತ್ತಿದ್ದರು. ಕ್ಷತ್ರಪರೆಂದೇ ಗಣ್ಯರಾದ ಕಾರ್ದಮಕರ ಮನೆತನದ 
ರುದ್ರದಾಮ (ಕ್ರಿ. ಶ. ೧೫೦-೫೧) ನೆಂಬವನ ಜುನಾಗರ್‌ ಶಾಸನವು ಅನೇಕ ದೃಷ್ಟಿಗಳಿಂದ ಪ್ರಸಿದ್ಧ 
ವಾದುದು. ಈ ಪ್ರಶಸ್ತಿಯ ವಿಷಯ ಸುದರ್ಶನವೆಂಬ ಕೆರೆಗೆ ಏರಿಯನ್ನು ಕಟ್ಟಿಸಿದ್ದು. ಕೃಷಿಕರಿಗೆ 
ಅತ್ಯುಪಯುಕ್ತವಾಗಿ ಬಹುಕಾಲದಿಂದ ಈ ಕೆರೆ ಅಸ್ತಿತ್ವದಲ್ಲಿತ್ತು. ಚಂಡಮಾರುತದ ಹೊಡೆತಕ್ಕೆ ಸಿಕ್ಕು 
ದೊಡ್ಡ ಬಿರುಕುಬಿದ್ದು ಕೆರೆ ಹಾಳಾಗುವ ಸ್ಥಿತಿಯಲ್ಲಿದ್ದಾಗ, ಕೃಷಿಕರು ವರ್ಷದ ಬೆಳೆಗೆ ಪೆಟಾ ಿಗುವುದೆಂದು 
ಹೆದರಿದರು. ರುದ್ರದಾಮನು ಕೆರೆಯ ದುರಸ್ತಿಗಾಗಿ ಕಳಿಸಿದ ಎಲ್ಲ ಅಧಿಕಾರಿಗಳೂ ಪ್ರಯತ್ನದಲ್ಲಿ 
ವಿಫಲರಾದರು. ಕೊನೆಗೆ ಒಬ್ಬ ಪಹ್ಲವ ಅಧಿಕಾರಿಯ ಪ್ರಯತ್ನದಿಂದ ಆ ಕೆರೆ ಮೊದಲಿನ ಸ್ಥಿತಿಗೆ 
ಬಂದಿತು. ರುದ್ರದಾಮನ್ನಿನ ಕಾಲ ರೋಗರುಜಿನಗಳಿಲ್ಲದ ಕಳ್ಳಕಾಕರ ಭೀತಿಯಿಲ್ಲದ ಸುಭಿಕ್ಷದ ಕಾಲ 
ವಾಗಿತ್ತು. ಆತನು ಪ ಸಿದ್ಧ ವಿಜಯಿಯೂ ಆಡಳಿತಗಾರನೂ ಆಗಿದ್ದುದಲ್ಲದೆ ಸಂಸ್ಕೃತವಿದೈೆಗೆ ಆಶ್ರಯ 
ದಾತೃವೂ ವ್ಯಾಕರಣ ರಾಜನೀತಿ ಸಂಗೀತ ತರ್ಕಗಳಲ್ಲಿ ಸ್ವತಃ ನಿಪುಣನೂ, ಸ್ವತಃ ಸಂಸ್ಕೃತದಲ್ಲಿ ಗದ್ಯ 
ಪದ್ಯಗಳ ಲೇಖಕನೂ ಆಗಿದ್ದನೆಂದು ತಿಳಿಯುವುದು. ಕಾರ್ದಮಕರ ಕಾಲದಲ್ಲಿ ಉಜ್ಜಯಿನಿಯು ಒಂದು 
ಅತ್ಯಂತ ಖ್ಯಾತವಾದ ವಿದ್ಯಾಕೇಂದ್ರವಾಗಿತ್ತು 


ಶಾತವಾಹನರು ಮತ್ತು ಚೇದಿಗಳು: ಕ್ರಿ. ಪೂ. ೧ನೆಯ ಶತಮಾನದಲ್ಲಿ ದಕ್ಷಿಣಭಾರತದ 
ಪ್ರದೇಶಗಳನ್ನು ಪ್ರಬಲವಾದ ಎರಡು ರಾಜಕೀಯ ಶಕ್ತಿಗಳು ತಮ್ಮ ಅಂಕೆಯಲ್ಲಿಟ್ಟು ಕೊಂಡಿದ್ದುವು. 
ಅವು ಉತ್ತರದಕ್ಚನಿನ ಶಾತವಾಹನ ಮತ್ತು ಕಲಿಂಗದ ಚೀದಿ ಮನೆತನಗಳು. ಚೇದಿಗಳ ಪ್ರಾಬಲ 
ಹೆಚ್ಚುಕಾಲವಿರಲಿಲ್ಲ. ಆದರೆ ಶಾತವಾಹನರು ದಕ್ಷಿಣಾಪಥವನ್ನು ಮೂರು ಶತಮಾನಗಳ ಕಾಲ 


ಕ 
ಎ ಪತಾ ಹಯಾ ಬಹುಮೂಟಟೊ ತಯದ ಬೆಪರಟೂ ಬೂಟು ಹತ 


ಭಾರತೀಯ ಜನಜೀವನ ೫ 


ಪ ಶ್ರಸಿದ್ಧ ರಾಗಿ ಆಳಿದರು. ಇಲ್ಲಿ ಕಲಿಂಗದ ಚೇದಿಗಳ ಕಾಲದ ಜನಜೀವನದ ಕೆಲವು ಸಂಗತಿಗಳನ್ನು 
ತಿಳಿಯಬ ಹುದು. 


ಪ್ರಾಚೀನ ಕಲಿಂಗದೇಶವು ಇಂದಿನ ಪುರಿ ಮತ್ತು ಗಂಜಾಂ ಜಿಲ್ಲೆಗಳನ್ನೂ ಒರಿಸ್ಸಾದ ಕಟಕ್‌ 
ಜಿಲ್ಲೆಯ ಕೆಲವು ಭಾಗಗಳನ್ನೂ ಅದಕ್ಕೆ ಉತ್ತರದಿಕ್ಕಿನ ಸುತ್ತುಮುತ್ತಿನ ಪ್ರದೇಶಗಳನ್ನೂ ಒಳಕೊಂಡಿತ್ತು. 
ಕೆಲವು ಕಾಲ ದಕ್ಷಿಣದ ತೆಲುಗು ಭಾಷೆಯನ್ನಾಡುವ ಕೆಲಭಾಗಗಳನ್ನೂ ಒಳಕೊಂಡಿತ್ತು. ಈ ವಂಶದ 
ಸ್ಥಾಪನೆ ಸು. ಕ್ರಿ. ಪೂ. ೫೫೮ರಲ್ಲಿ, ಮೇಘವಾಹನ ದೊರೆಯಿಂದಾಯಿತು. ಚರಿತ್ರಕಾರರು ಮೂರು 
ಘಟ್ಟಗಳಲ್ಲಿ ಚೇದಿ ಮನೆತನದ ಚರಿತ್ರೆಯನ್ನು ಹೇಳುತ್ತಾರೆ. ಮೊದಲ ಘಟ್ಟದಲ್ಲಿ, ಕಲಿಂಗದೇಶವು 
ಜೈನಧರ್ಮದ ಕೇಂದ್ರವಾಗಿದ್ದು ಚೇದಿಯ ಅರಸರಲ್ಲಿ ಕರ್ಕಂಡು, ಕ್ಷೇಮರಾಜ ಮೊದಲಾದವರು 
ಜೈನಧರ್ಮಿ ೀಯರೇ ಆಗಿದ್ದರು. ಚೇದಿಮನೆತನವೂ ಕಲಿಂಗಸಾಮ್ರಾಜ್ಯವೂ ತಮ್ಮ ಪ್ರಭಾವವನ್ನು 
ಖಾರವೇಲನ ಹಾಥಿಗುಂಫಾ ಶಾಸನದಲ್ಲಿ ಅಂಕಿತಗೊಳಿಸಿದೆ. ಚೇದಿಗಳ ವಂಶಾನುಕ್ರಮಣಿಯನ್ನು ಈ 
ಶಾಸನದ ಆಧಾರದ ಮೇಲೆ ಗುರುತಿಸಿದೆ. ದಕ್ಷಿಣಭಾರತದ ಜೈನರಲ್ಲಿಯೇ ಪ್ರಾಯಃ ಚೇದಿಗಳು ಅತಿ 
ಪ್ರಾಚೀನರೆಂದೂ, ಉತ್ತರಭಾರತದ ಜೈನಧರ್ಮದ ಶಾಖೆಗಳಲ್ಲಿ ಒಂದನ್ನು ಪ್ರತಿನಿಧಿಸುವ ಒಂದು ಶಾಖೆಗೆ 
ಅವರು ಸೇರಿದ್ರವರೆಂದೂ, ಭದ್ರಬಾಹು-ಚಂದ್ರಗುಪ್ತರ ಕಾಲ ಕ್ಕೆ ಮೊದಲಲ್ಲಿ ಕಂಡುಬರುವ ಜೈನಧರ್ಮದ 
ಕುರುಹು ಇದೆಂದೂ ಕೆಲವರು ಚರಿತ್ರಕಾರರು ಭಾವಿಸಿದ್ದಾರೆ. 


ಕ್ರಿ. ಪೂ. ೧ನೆಯ ಶತಮಾನದಲ್ಲಿ ಕಲಿಂಗವು ಚೇದಿವಂಶದ ಮಹಾಮೇಘವಾಹನ ಮನೆತನದ 
ದೊರೆಗಳು ಸಮರ್ಥವಾಗಿ ಆಳುತ್ತಿದ್ದ ಅತ್ಯಂತ ಪ್ರಬಲ ರಾಜಕೀಯ ಕೇಂದ್ರಗಳಲ್ಲಿ ಒಂದಾಗಿದ್ದಿತು. 
ಈ ಮನೆತನದ ಅತಿಪ್ರಸಿದ್ಧವಾದ "ಅರಸು. ಎಂದರೆ ಖಾರವೇಲನು (ಕ್ರಿ. ಪೂ. ೧ನೇ ಶತಮಾನ). 
ಪ್ರಾಚೀನ ಭಾರತದ ಚರಿತೆ; ತ್ರಯಲ್ಲಿಈತನು ಒಬ್ಬ ಗಣ್ಯ ಐತಿಹಾಸಿಕಪುರುಷನಾಗಿದ್ದಾನೆ. ಬೌದ್ಧ ಧರ್ಮದ 
ಬೆಳವಣಿಗೆಯ ಇತಿಹಾಸದಲ್ಲಿ ಅಶೋಕನ ಹೆಸರಿಗಿರುವ ಮಾನ್ಯತೆ ದಕ್ಷಿಣದೇಶದ ಜೈನಧರ್ಮದ 
ಬೆಳವಣಿಗೆಯ ಇತಿಹಾಸದಲ್ಲಿ ಈತನ ಹೆಸರಿಗೆ ಬಲುಮಟ್ಟಿಗೆ ಇದೆಯೆಂಬುದಾಗಿ ಹೇಳಬಹುದು. 
ಈತನ ರಾಜಕೀಯ ಧಾರ್ಮಿಕ ಮತ್ತು ಸಾಮಾಜಿಕವಾದ ಸಾಧನೆಗಳನ್ನು ಹಾಧಿಗುಂಘಾಶಾಸನವು 
ಕೆಲಮಟ್ಟಿಗೆ ಪ್ರಕಟಪಡಿಸಿದೆ. ವಾತಾವರಣದ ದೆಸೆಯಿಂದ ಶಾಸನದ ಅನೇಕ ಕಡೆಗಳಲ್ಲಿ ಅಕ್ಷರಗಳು 
ಅಳಿಸಿಹೋಗಿಯೂ ಅಸ್ಪಷ್ಟವಾಗಿಯೂ ಇರುವುದರಿಂದ ವಿದ್ವಾ ೦ಸರಲ್ಲಿ ನಾನು ಅಭಿಪ್ರಾಯ ಭೇದಗಳಿಗೆ 
ಶಾಸನಪಾಠವು ಎಡೆಮಾಡಿರುವುದು ಕಂಡುಬರುತ್ತೆದೆ. ಆದರೆ ಆತನ ಸರ್ವಸಾಧನೆಗಳ ಹಿನ್ನೆಲೆಯಲ್ಲಿ 
ರುವ ಸತ್ತ್ವಶಕ್ತಿ ಪ್ರಜಾನುರಕ್ತಿ ಧರ್ಮಶ್ರದ್ಧೆ ಜಿನಭಕ್ತಿ ಕಲಾಭಿಜ್ಞತೆ ಇಂತಹ ಶ್ರೇಷ್ಠಗುಣಗಳನ್ನು ಎಲ್ಲರೂ 
ಮೆಚ್ಚಿ ಕೊಂಡಾಡಿರುವುದು ಕಂಡುಬರುತ್ತದೆ. ಖಾರವೇಲನು ದಕ್ಷಿಣೋತ್ತರ ಭರತವರ್ಷದ ದಿಗ್ವಿ ಜಯ 
ವನು ಯಶಸ್ವಿಯಾಗಿ ನಿರ್ವಹಿಸಿ ಮಗಧ ಸಾಮ್ರಾಜ್ಯ ಪದವನ್ನೇ. ತನ್ನ ಸಾಮಥಣ್ಯದಿಂದ ಗಡಾ 
ದನು. ಪ ಪ್ರಜೆಗಳ ಸೌಕರ್ಯ ಸಂತೋಷಗಳಿಗಾಗಿ ತನ್ನ ಪಟ್ಟಣದ ಜೀರ್ಣೊದ್ದಾ ರವನ್ನು ಕೈಕೊಂಡನು, 
ನಾಟಕಗಳು ನೃತ್ಯ ಗೀತಾದಿಗಳ ಗೋಷ್ಠಿಗಳು ಇವನ್ನು ರಾಜಧಾನಿಯಲ್ಲಿ ವ್ಯ ವಸ್ಥೆ 'ಸೊಳಿಸಿದನು. ಕಾಲುವೆ 
ಗಳನ್ನು ತೋಡಿಸಿದನು. ವಿಶೇಷವಾಗಿ ತೆರಿಗೆವಿನಾಯಿತಿಗಳನ್ನು ಕೊಟ್ಟನು; ಅಲ್ಲದೆ ಜೈನರಿಗೂ ಬ್ರಾಹ್ಮಣ 
ರಿಗೂ ವಿಪುಲವಾಗಿ ದಾನಸನ್ಮಾನಗಳನ್ನು ಮಾಡಿದನು. ಘಡಸು ಸ್ವತಃ "ಲೇಖ್ಶ ರೂಪಗಣನ 
ವ್ಯವಹಾರಾದಿಗ ಳಲ್ಲಿ ನಿಷ್ಣಾ ತನಾಗಿದ್ದನು . ಈತನು ಜೈನಧರ್ಮಕ್ಕೆ ವಿಶೇಷ ಪ್ರೋತ್ಸಾ ವಿತ್ತು ಜೈನ 
ಸಂನ್ಯಾಸಿಗಳ ಉಪಯೋಗಕ್ಕೆ ತಕ್ಕ 'ಮಂದಿರಗಳನ್ನೂ ಕಟ್ಟಿಸಿ ಅವುಗಳಿಗೆ ಉಚಿತವಾದ ಸೌಕರ್ಯಗಳನ್ನು 
ಕಲಿ ಸಿದನು ಆತನ ಕಾಲದಲ್ಲಿ ಕಲಿಂಗದೇಶವು ಸಂಪತ್ಸ ಮೃದ್ಧವಾಗಿದ್ದು, ದೇಶದ ಹಣವನ್ನು ಆತನು 
ಪ್ರಜೆಗಳ ಸೌಕರ್ಯಕ್ಕಾಗಿಯ್ತೇ ವಿನಿಯೋಗಿಸಿದನು. ಜೈನಧರ್ಮವು ಅದರ ಸ್ಮಾಪಕನಾದ ಮಹಾ 
ವೀರನ .ಮೃತಿಯ ಒಂದು ಶತಮಾನದ ಅವಧಯೊಳಗೇ ಒರಿಸ್ಸಾವನ್ನು ಪ್ರವೇಶಿಸಿತೆಂಬುದೂ, 
ಪ್ರಾಯಃ ಆ ಪ್ರಾಂಶದ ಸಾರ್ವಜನಿಕ ಧರ್ಮವಾಯಿತೆಂಬುದೂ ಆತನ ಪ್ರಖ್ಯಾ ತವಾದ ಹಾಧಿಗುಂಪಾ 
ಪ್ರಶಸ್ತಿಶಾಸನದಿಂದ ತಿಳಿದುಬರುವ ಒಂದು ಪ್ರಮುಖವಾದ ಸಂಗತಿಯಾಗಿದೆ. 


೬ ಮಾನವಿಕ ಕರ್ಣಾಟಕ 


ಶಾತವಾಹನೋತ್ತರ ಕಾಲದ ದಕ್ಷಿಣ ಭಾರತ 


ಪ್ರಾಚೀನ ವಾಕಾಟಕರು (ಕ್ರಿ. ಶ. ೩೪ನೇ ಶತಮಾನಗಳು): ಶಾತವಾಹನರ ಕಾಲವಾದ ಮೇಲೆ, 
ಕ್ರಿ. ಶ. ೬ನೆಯ ಶತಮಾನದ ಮಧ್ಯಭಾಗದಲ್ಲಿ ಚಾಲುಕ್ಕರು ಕಾಣಿಸಿಕೊಳ್ಳುವವರೆಗೆ ದಕ್ಷಿಣಭಾರತದ 
ಕೆಲವು ಭಾಗಗಳ ಮೇಲೆ. ಕೆಲವೊಮ್ಮೆ ಮಧ್ಯಭಾರತದ ಭಾಗಗಳ ಮೇಲೆ, ಅಧಿಕಾರಮಾಡುತ್ತ ಪ್ರಬಲ 
ರಾಗಿದವರೆಂದರೆ ವಾಕಾಟಕರು. ಇವರು ಉತ್ತರಕಾಲೀನ ಶಾತವಾಹನರ ಸಾಮಂತರಾಗಿದ್ದು ಅವರ 
ಅವನತಿಯ ನಂತರ ಸ್ವತಂತ್ರರಾದಂತೆ ತೋರುತ್ತದೆ. ಈ ಮನೆತನದ ಸ್ಥಾಪಕ ವಿಂಧ್ಯಶಕ್ತಿಯೆಂಬವನ 
(ಕ್ರಿ. ಶ. ೨೫೫-೨೭೫) ಬಗೆಗೆ ಸರಿಯಾಗಿ ಏನೂ ತಿಳಿದಿಲ್ಲ. ಇವನ ಮಗ ಪ್ರವರಸೇನನು 
(ಸುಮಾರು ಕ್ರಿ.ಶ. ೨೭೫-೩೩೫) ವೈದಿಕಧರ್ಮದಲ್ಲಿ ನಿಷ್ಕಾವಂತನಾಗಿದ್ದು ಆ ಧರ್ಮಕ್ಕೆ ಬಹಳ ಪೊ ೀತ್ಸಾಹ 
ವನ್ನು ಕೊಡುತ್ತಿದ್ದನು. ಈತನು ತನ್ನ ಸುದೀರ್ಫ ರಾಜ್ಯಾವಧಿಯಲ್ಲಿ ಅಗ್ನಿಷ್ಟೋಮ ಆಪ್ತೋರ್ಯಾಮ 
ಉಕ್ಚ್ಯ. ಷೋಡಶಿ, ಬೃಹಸ್ಪತಿಸವ. ವಾಜಪೇಯ, ಜ್ಯೋತಿಷ್ಟೋಮ--ಮುಂತಾದ ವೈದಿಕಯಜ್ಞ 
ಯಾಗಗಳನ್ನು ಆಚರಿಸಿದನಲ್ಲದೆ. ನಾಲ್ಕು ಅಶ್ವಮೇಧಗಳನ್ನೂ ನಡಸಿದನು. ವಾಕುಟಕರಿಗೆ ಈಚಿನ 
ಕಾಲದಲ್ಲಿ ಗುಪ್ತರ ಮನೆತನದೊಂದಿಗೆ ಹಾಗೆಯೇ ಆಂಧ್ರದ ವಿಷ್ಣುಕುಂಡಿಗಳ ಮನೆತನದೊಂದಿಗೆ 


ವೈವಾಹಿಕ ಸಂಬಂಧ ಬೆಳೆದಿತ್ತು. 


ಆಭೀರರು : (ಕ್ರಿ. ಶ. ೩-೪ನೇ ಶತಮಾನ) ಇವರು ಪ್ರಾಯಃ ವಿದೇಶೀಯರಾಗಿದ್ರು ಶಕರಿಗೆ 
ಸ್ವಲ್ಪಮೊದಲಲಿಯೋ ಅಥವಾ ಜತೆಯಲ್ಲಿಯೋ ಪೂರ್ವ ಇರಾನಿನ ಯಾವುದೋ ಭಾಗದಿಂದ 
ಭಾರತಕ್ಕೆ ಬಂದಹಾಗೆ ತೋರುತ್ತದೆ. ಆರಂಭದ ಶಾಸನಗಳಲ್ಲಿ ಅವರು ಪಶ್ಚಿಮಭಾರತದ ಶಕಮಹಾ 
ಕ್ಷತ್ರಪರಿಗೆ ದಂಡಾಧೀಶರಾಗಿ ಕಾಣಿಸಿಕೊಳ್ಳುತ್ತಾರೆ. ಇವರಲ್ಲಿ ಚೆನ್ನಾಗಿ ತಿಳಿದುಬಂದಿರುವ ಅರಸನೆಂದರೆ 
ರಾಜ ಮಾಠರೀಪುತ್ರ ಈಶ್ವರಸೇನ. ಈತನು ನಾಸಿಕದ ಬೆಟ್ಟಗಳಲ್ಲಿಯೂ ವಿಹಾರಗಳಲ್ಲಿಯೂ ಸಂನ್ಯಾಸಿ 
ಗಳಿಗೆ ರುಗ್ಗರಾದವರಿಗೆ ವೈದ್ಯ ಚಿಕೆತ್ಸೆಗಾಗಿ ನಾಸಿಕದ ವಣಿಕ್‌ಶ್ರೇಣಿಗಳಲ್ಲಿ ಪುದುವಟ್ಟು ಇಟ್ಟಿದ್ದನೆಂದು 
ಒಂದು ಶಾಸನದಲ್ಲಿ ವರ್ಣಿತವಾಗಿದೆ. ಇವರು ೪ನೆಯ ಶತಮಾನದ ನಡುಗಾಲದವರೆಗೂ ಆಳುತ್ತಿದ್ರ 
ರೆಂಬುದು ಮಯೂರಶರ್ಮನು ಅವರನ್ನು ಸಾಧಿಸಿದಂತೆ ಉಲ್ಲೇಖವಿರುವ ಚಂದ್ರವಳ್ಳಿಯ ಶಾಸನದಿಂದ 
ಸಿದ್ದವಾಗುತ್ತದೆ. 


ಬೋಧಿಗಳು : ಕ್ರಿ. ಶ. ೩ನೆಯ ಶತಮಾನದಲ್ಲಿ ದಕ್ಷಿಣಭಾರತದ ಕೆಲವು ಭಾಗಗಳಲ್ಲಿ ಆಳುತ್ತಿದ್ದರು. 


ಬೋಧಿಯೆಂಬ ಹೆಸರಿಂದಲೂ ಅವರ ಕಾಲದ ನಾಣ್ಯಗಳಿಂದಲೂ ಅವರು ಬೌದ್ಧ ರೆಂದು ಹೇಳಬಹುದು. 
ಈ ಮನೆತನದವರ ವಿಚಾರ ಹೆಚ್ಚೇನೂ ತಿಳಿದು ಬಂದಿಲ್ಲ. 


ಬ 

ಇಕ್ತಾಕುಗಳು: ಶಾತವಾಹನರ ಮುಖ್ಯ ಶಾಖೆಯು ವಸತಿಯಾಗಿದ್ದ ಕೃಷ್ಣಾಗೋದಾವರೀ 
ಜಿಲ್ಲೆಗಳ ಪ್ರದೇಶವು ೩ನೆಯ ಶತಮಾನದ ಮೊದಲ ಪಾದವು ಮುಗಿಯುವ ಹೊತ್ತಿಗೆ ಇವರ ಕೈಗೆ 
ಬಂದಿತು. ಅಯೋಧ್ಯೆಯ ಪ್ರಾಚೀನ ಇಕ್ಷ್ವಾಕು ಮನೆತನದವರೇ, ಆಂಧ್ರದೇಶಕ್ಕೆ ಬಂದು ಕಾಲಾಂತರದಲ್ಲಿ 
ನೆಲಸಿದರೇ ಹೇಗೆ ಎಂಬುದು ತಿಳಿಯುದು. ಈ ಮನೆತನದ ಮೂಲಪುರುಷನಾದ ಶಾಂತಮೂಲ 
ನೆಂಬುವನು ಶಾತವಾಹನರನ್ನು ಪದಚ್ಯುತಿಗೊಳಿಸಿದ ನೆನಪಾಗಿ ಅಶ್ವಮೇಧಯಾಗವನ್ನು ಮಾಡಿದಂತೆ 
ತಿಳಿಯುತ್ತದೆ. ಪುರಾಣಗಳಲ್ಲಿ ಇವರನ್ನು ಶ್ರೀಪರ್ವತೀಯ ಆಂಧ್ರರೆಂದಿದೆ. ನಾಗಾರ್ಜುನೀಕೊಂಡ 
ದಲ್ಲಿರುವ ವಿಜಯಪುರಿ ಇವರ ರಾಜಧಾನಿಯಾಗಿದ್ದಂತೆ ತೋರುವುದು. ಶಾಂತಮೂಲನು ವೈದಿಕ 
ಮತಾನುಯಾಯಿಯಾಗಿದು ಕಾರ್ತಿಕೇಯನ ಭಕ್ತನಾಗಿದ್ದನು. ಈ ಕಾಲದಲ್ಲಿ ವೈದಿಕಮತ ಪ್ರಬಲ 
ವಾಗಿತ್ತು. ಆದರೆ ಮುಂದೆ ಬೌದ್ಧಮತವು ಪ್ರಾಮುಖ್ಯಕ್ಕೆ ಬಂದಿತು. ಸೋದರತ್ತೆಯ ಮಗಳನ್ನು 
ಮದುವೆಮಾಡಿಕೊಳ್ಳು ವುದು ರೂಢಿಯಾಗಿತ್ತೆಂಬುದು ಶಾಂತಮೂಲನ ಪುತ್ರ ವೀರಪುರುಷದತ್ತನ 
ಆಚರಣೆಯಿಂದ ತಿಳಿಯುವುದು. ಈ ದೊರೆಯ ಕುಟುಂಬದ ಸ್ತ್ರೀಯರು ವಿಜಯಪುರಿಯ 
we Nd ಕ ಕೊಟ್ಟರು. ಪಲ್ಲವರ ಆಕ್ರಮಣವಾದಮೇಲೆ ಇಕ್ಷ್ವಾಕುಗಳು 

ಸಣ್ಣಪುಟ್ಟ ಅರಸರಾಗಿದ್ದು ಕೊಂಡುಕೆಲಕಾಲ ಆಳುತ್ತಿದ್ದರು. ಕರ್ಣಾಟಕದ 


ಭಾರತೀಯ ಜನಜೀವನ 
ಕೇಕಯರೊಡನೆ ಇವರಿಗೆ ವೈವಾಹಿಕಸಂಬಂಧವಾಗಿದ್ದುದು ಅಣಜಿಯ ಶಾಸನದಿಂದ (೫ನೇ ಶತಮಾನ) 
ತಿಳಿದಿದೆ. ನಯಸೇನನ ಧರ್ಮಾಮೃತದಲ್ಲಿ ಇವರ ಪ್ರಸ್ತಾಪ ಬರುತ್ತದೆ. 


ಬೃಹತ್‌ ಫಲಾಯನರು : ಇವರು ಕ್ರಿ. ಶ. ೩ನೆಯ ಶತಮಾನದ ಕೊನೆಯ ಹೊತ್ತಿಗೆ 
ಆಂಧ್ರದಮಳಛಲೀಪಟ್ಟಣದ ಪ್ರದೇಶದಲ್ಲಿ ಆಳುತ್ತಿದರು. ಜಯವರ್ಮನೆಂಬ ಶಿವಭಕ್ತನೂ ವೈದಿಕ 
ಮತ ಪೋಷಕನೂ ಆದ ಒಬ್ಬ ದೊರೆಯ ವಿಚಾರವಷ್ಟೇ ಈ ವಂಶದಲ್ಲಿ ತಿಳಿದುಬಂದಿರುವುದು. 


ಗುಪ್ತ ಸಾಮ್ರಾಜ್ಯ 


ಭರತಖಂಡದ ಪ್ರಾಚೀನ ಚರಿತ್ರೆಯಲ್ಲಿ ಎಷ್ಟೋ ಅಧಿಕಾರಿಗಳ ಹಾಗೂ ರಾಜವಂಶೀಯರ ಹೆಸರುಗಳು 
“ಗುಪ್ತ” ಎಂಬ ಪದದಿಂದ ಕೊನೆಯಾಗಿರುವುದು ತಿಳಿದುಬಂದಿದೆ. ಈ ಹೆಸರಿನ ವ್ಯಾಪಕತೆಯನ್ನು 
ನೋಡಿದರೆ, ಬೇರೆ ಬೇರೆ ಕಾಲಗಳಲ್ಲಿ ಬೇರೆ ಬೇರೆ ಮನೆತನದವರು ಆ ಅಂಕಿತವನ್ನು ಸ್ವತಂತ್ರವಾಗಿ 
ಇಟ್ಟುಕೊಳ್ಳುತ್ತಿದ್ದರೆಂದು ತೋರುತ್ತದೆ. 

ಭಾರತದ ಈ ಪ್ರಸಿದ್ಧ ರಾಜಮನೆತನದ ಅರಸರ ಅನುಕ್ರಮದಲ್ಲಿ ಮೂರನೆಯವನಾದ ೧ನೆಯ 
ಚಂದ್ರಗುಪ್ತನು (ಕ್ರಿ. ಶ. ಸುಮಾರು ೩೨೦) ಪ್ರಮುಖನು. ಮೊದಲಲ್ಲಿ ಗಣಿಸಬೇಕಾದವನು. ಈತನು 
ತನ್ನ ಪ್ರತಾಪದಿಂದಲೂ ಪ್ರಭಾವದಿಂದಲೂ ಮನೆತನದ ಕೀರ್ತಿಯನ್ನು ಬೆಳಗಿದನು. ಈತನು ಲಿಚ್ಚವಿ 
ಕನ್ಯೆಯನ್ನು ಮದುವೆಯಾಗಿದ್ದು. ಮಹಾರಾಜಾಧಿರಾಜನೆಂಬ ಬಿರುದನ್ನು ಪಡೆದನೆಂಬ ಸಂಗತಿಯ 
ಹೊರತು ಈತನ ಶೌರ್ಯಪ್ರತಾಪಾದಿಗಳ ಬಗೆಗೆ ವಿಶೇಷ ವಿವರಗಳೇನೂ ದೊರೆಯುವುದಿಲ್ಲ. ಕೆಲವರು 
ಚರಿತ್ರಕಾರರು ಈತನನ್ನು ಗುಪ್ತ ಶಕೆಯ ಸ್ಥಾಪಕನೆಂಬುದಾಗಿ ತಿಳಿಯುತ್ತಾರೆ. ಚಂದ್ರಗುಪ್ತನ ರಾಜ್ಯವು 
ಇಂದಿನ ಬಿಹಾರ್‌ ಮತ್ತು ಉತ್ತರಪ್ರದೇಶದ ಕೆಲವು ಭಾಗಗಳನ್ನು ಒಳಕೊಂಡಿತ್ತೆಂದು ತೋರುತ್ತದೆ. 
ಈತನು ತನ್ನ ರಾಜ್ಯದ ಉತ್ತರಾಧಿಕಾರಿಯಾಗಿ ಹಲವು ಮಕ್ಕಳಲ್ಲಿ ಸಮುದ್ರಗುಪ್ತನೆಂಬ ಸಮರ್ಥನಾದ 
ಪುತ್ರನನ್ನು ಆಯ್ಕೆಮಾಡಿದ್ದು ಒಂದು ಮಹತ್ವದ ಸಂಗತಿಯಾಗಿದೆ. 


ಗುಪ್ತರ ಚರಿತ್ರೆ ವಿಶದವಾಗಿ ತಿಳಿದು ಬರುವುದು ಸಮುದ್ರಗುಪ್ತನ (ಕ್ರಿ. ಶ. ೩೪೦/೫೦-೩೮೦) 
ಕಾಲದಿಂದ. ಹರಿಷೇಣ ಕೃತವಾದ ಅಲಹಾಬಾದ್‌ ಸ್ತಂಭಶಾಸನವು ಆತನನ್ನು ಕುರಿತಾಗಿ ಹಲವು 
ವಿವರಗಳನ್ನು ಒದಗಿಸುತ್ತದೆ. ಈತನು ದಕ್ಷಯೋಧನೂ ರಾಜನೀತಿಜ್ಞನೂ ಬಹುವಿದ್ಕಾಪಾರಂಗತನೂ 
ಸಾಹಿತ್ಯ ಸಂಗೀತಜ್ಞನೂ ಆಗಿದ್ದನು. ಈತನ ಕೆಲವು ಚಿನ್ನದ ನಾಣ್ಯಗಳ ಮೇಲೆ ಈತನು ತಂತ್ರೀವಾದ್ಯ 
ವನ್ನು ನುಡಿಸುತ್ತಿರುವ ಮುದ್ರೆಯಿದೆ. ಹರಿಷೇಣನು ತನ್ನ ಪ್ರಶಸ್ತಿಲೇಖದಲ್ಲಿ ಈತನನ್ನು ಮಹಾದಾನಿ, 
ವಿದ್ವಜ್ವನಪೋಷಕ ಎಂದು ಮುಂತಾಗಿ ಕೀರ್ತಿಸಿದ್ದಾನೆ. ಈತನ ನಾಣ್ಯಗಳು ಕೂಡ ಈತನ ಜೀವನ 
ಸಾಧನೆಗಳ ವೈಖರಿವೈಭವಗಳನ್ನು ತಕ್ಕಮಟ್ಟಿಗೆ ಸೂಚಿಸುತ್ತವೆ. ಸಮುದ್ರಗುಪ್ತನು ಸುಪುಷ್ಟವೂ 


ಸುಂದರವೂ ಆದ ಉನ್ನತ ದೇಹಾಕೃತಿಯನ್ನು ಉಳ್ಳಿ ವನು ಎಂಬುದನ್ನು ಅವು ಸಾರುತ್ತವೆ. ಈ 
ಪ್ರಖ್ಯಾತ ಗುಪ್ತ ಚಕ್ರವರ್ತಿಯು ಸಿಲೋನ್‌ ದೇಶದ ಮೇಷವರ್ಣನ (ಕ್ರಿ. ಶ. ೩೫೨-೩೭೯) 


ಕೋರಿಕೆಯ ಮೇರೆಗೆ ಆ ದೇಶದ ಯಾತ್ರಿಕರ ಸೌಕರ್ಯಕ್ಕಾಗಿ ಬೋಧಿ ವೃಕ್ಷಕ್ಕೆ ಉತ್ತರದಲ್ಲಿ ಬೌದ್ಧ 
ವಿಹಾರವನ್ನೂ ವಿಶ್ರಾಮಧಾಮವನ್ನೂ ಕಟ್ಟಿಸಿಕೊಳ್ಳಲು ಅನುಮತಿಯಿತ್ತನು. ಹೂಯನ್‌ತ್ಸಾಂಗ್‌ 
ಭಾರತಕ್ಕೆ ಬರುವ ವೇಳೆಗೆ ಈ ಬೌದ್ಧವಿಹಾರವು ಸಾವಿರಕ್ಕೆ ಮೇಲ್ಪಟ್ಟು ಸಂನ್ಯಾಸಿಗಳನ್ನುಳ್ಳಿ ಮಹಾ 
ಸಂಸೆ ಯಾಗಿ ಪರಿಣಮಿಸಿತ್ತು. ಸಮುದ್ರಗುಪ್ತನ ಸಾಮ್ರಾಜ್ಯದ ಸ್ವರೂಪವನ್ನೂ ವ್ಯಾಪ್ತಿಯನ್ನೂ 
ಸ್ಪಷ್ಟವಾಗಿಯೂ ಸಮಗ್ರವಾಗಿಯೂ ತಿಳಿಯಲು ನಮಗೆ ಅವಕಾಶವಿದೆ. ಆತನಿಗೆ ಸಕಲಭಾರತ 
ಸಾಮ್ರಾಜ್ಯದ ಧ್ಯೇಯವಿದ್ದುವರಿಂದ ಅನೇಕ ಸಣ್ಣಪುಟ್ಟ ಸಂಸ್ಥಾನಗಳನ್ನು ಅಳಿಸಿಹಾಕಿ ಮಹಾ 
ಸಾಮ್ರಾಜ್ಯವನ್ನು ರೂಪಿಸಿದನು. ಆದರೆ ಆತನು ತನ್ನ ನೇರವಾದ ಆಡಳಿತದ ಏಕೈಕ ಸೂತ್ರದಿಂದ 
ಭಾರತವನ್ನೆಲ್ಲ ತಾನೇ ಒಗ್ಗೂಡಿಸಿ ಹೆದ್ದಿನಲ್ಲಿಟ್ಟುಕೊಳ್ಳೆ ಲು ಹೋಗದೆ ಕೇಂದ್ರದಲ್ಲಿ ಪ್ರಬಲವಾದ ಅಧಿಕಾರ 
ವನ್ನು ಭದ್ರಪಡಿಸಿದನು. ಗುಡ್ಡ ಗಾಡುಗಳ ಗಡಿನಾಡುಗಳ ಸಂಸ್ಥಾನಿಕರನ್ನು ಸ್ವತಂತ್ರವಾಗಿರುವುದಕ್ಕೆ 


೮ ಮಾನವಿಕ ಕರ್ಣಾಟಕ 


ಬಿಟ್ಟು ತನಗೆ ಅವರು ವಿಧೇಯರಾಗಿರುವಂತೆಯೂ ಸಾಮ್ರಾಜ್ಯದ ರಕ್ಷಣೆಗೆ ಅವರು ಒದಗುವಂತೆಯೂ 
ನೋಡಿಕೊಂಡನು. ಒಟ್ಟಿನಲ್ಲಿ ಆತನ ರಾಜನೀತಿಯ ಧೋರಣೆ ಉದಾರವೂ ಚತುರವೂ ಆಗಿದ್ದಿತು. 
ಆತನು ಕಟ್ಟಿದ ಸಾಮ್ರಾಜ್ಯವು ಹಲವು ವರ್ಷಗಳ ಹಲವು ವಿಜಯೋದ್ಯಮಗಳ ಫಲ. 


ಸಮುದ್ರಗುಪ್ತನ ತರುವಾಯದಲ್ಲಿ ಆತನ ಪುತ್ರ ರಾಮಗುಪ್ತನೆಂಬವನು ರಾಜ್ಯವಾಳಿದನೆಂದು , 


ಶಾಖದತ್ತ ಬಾಣ ಮೊದಲಾದವರ ಸಾಹಿತ್ಯಕ ಉಲ್ಲೇಖಗಳಿಂದ ವಿದ್ವಾಂಸರು ಈಚೆಗೆ ತಿಳಿದಿರು 
37 ಇತ್ತೀಚಿನ ಒಂದು ಶಾಸನವು ಈ ವಿಷಯವನ್ನು ಸಮರ್ಥಿಸಿದೆ. ಆದರೆ ಇಷ್ಟು ಪ್ರಮಾಣ 
ಗಳಿಂದ ಆತನ ಚರಿತ್ರೆಯನ್ನು ಪುನರ್ರಚಿಸುವುದು ಕಷ್ಟ. ಸಮುದ್ರಗುಪ್ತನ ಇನ್ನೊಬ್ಬ ಮಗ ಇಮ್ಮಡಿ 
ಚಂದ್ರಗುಪ್ತನು (ಕ್ರಿ. ಶ. ೩೭೬-೪೧೪) ದೇವಗುಪ, ದೇವರಾಜ ಎಂದು ಮುಂತಾಗಿ SEEN 
ನಾಮಗಳನ್ನು ಉಳ್ಳವನು. ಈತನು ವೈಷ್ಣ ವಧರ್ಮದಲ್ಲಿ ಶ್ರದ್ಧಾಳುವಾಗಿದ್ದು ಪರಮಭಾಗವತನೆಂದು 
ಕರೆಯಲ್ಪಟ್ಟಿದಾನೆ. ಈತನೂ ತಂದೆಯಂತೆ ಯೇ ಸಮರ್ಥನಾಗಿ, ಪಶ್ಚಿಮ ಕ್ಷತ್ರಪರನ್ನು ಅಡಗಿಸಿ 
ಅವರ ರಾಜ್ಯ ವನ್ನು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡನು. ಭರತಖಂಡದ ಅತ್ಯುತ್ತಮ ನಾಟಕಕಾರನೂ 
ಕವಿಯೂ € ಆಗಿರುವ ಕಾಳಿದಾಸನು ಈತನ ಆಸ್ಥಾನದಲ್ಲಿಯೇ ಇದ್ದಿರಬೇಕೆಂದು ಚರಿತ್ರಕಾರರು ಭಾವಿಸಿ 
ದಾರೆ. “ಲೌಕಿಕ ಸಂಸ್ಕೃತ ಸಾಹಿತ್ಯ ವನ್ನು ಅತ್ಯು ನ್ನತ ನೆಲೆಗೆ ಮುಟ್ಟಿ "ನದ ಈ ಕವಿ ಗುಪ್ತಯುಗದ 
ಒಂದು ಮಹೋಜ್ವಲ ರತ್ತ; ಭರತಖಂಡ ಸಾಹಿತ್ಯದಲ್ಲಿ ಈತನ ಪ್ರಭಾವ ನಿಚ್ಚಟವಾಗಿದೆ. ಚಂದ್ರಗುಪ್ತನ 
ಮಂತ್ರಿಸಾಮಂತರು ಅಧಿಕಾರಿಗಳು ಸಾಂಚಿಯ ಬೌದ್ಧ ವಿಹಾರ ಮೊದಲಾದವುಗಳಿಗೆ ದಾನದತ್ತಿ ಗಳನ್ನು 
ಕೊಟ್ಟಂತೆ ತಿಳಿಯುವುದು. ಈತನ ಕಾಲದಲ್ಲಿ ಭಾರತದ ವಾಣಿಜ್ಯವೂ ಸಂಸ್ಕೃತಿಯೂ ಪಶ್ಚಿ ಮದ 
ಸಂಪರ್ಕವನ್ನು ಬೆಳಸಿಕೊಂಡವು. ಈತನು ನಾಗರು ವಾಕಾಟಕರು ಕದಂಬರು ಮೊಡಲಾದವರೊಡ 
ವೈವಾಹಿಕಸಂಬಂಧವನ್ನು ಬೆಳೆಸಿದ್ದು ರಾಜ್ಯರಕ್ಷಣೆಯ ದೃಷ್ಟಿಯಿಂದ ಕುಶಲನೀತಿಯೆನ್ನಬಹುದು. ಚೀನಾ 
ಯಾತ್ರಿಕನಾದ ಫಾಹಿಯಾನನು ಈತನ ರಾಜ್ಯದಲ್ಲಿ ಹಲವು ವರ್ಷಗಳ ಕಾಲ ಸುತ್ತಾಡಿ ಅಂದಿನ 
ಸಂಸ್ಕೃತಿ ನಾಗರಿಕತೆಗಳಿಗೆ ಸಂಬಂಧಪಟ್ಟ ಹಲವು ಸಂಗತಿಗಳನ್ನು ತಿಳಿಸಿದ್ದಾನೆ. ತಂದೆ ಮಕ್ಕಳಿಬ್ಬರ 
ಕಾಲದಲ್ಲಿಯೂ ಕಲೆ ಸಾಹಿತ್ಯಗಳು ಅಭಿವೃದ್ಧಿಗೆ ಬಂದು ಗುಪ್ತರ ಕಾಲ ಭಾರತದ ಸ್ವರ್ಣಯುಗ 
ವೆನ್ನಿಸಿತು. 
ಎರಡನೆಯ ಚಂದ್ರಗುಪ್ತನ ಮಗ ಕುಮಾರಗುಪ್ತನು (ಕ್ರಿ. ಶ. ೪೧೫-೫೫) ತನ್ನ ಅಜ್ಜನಂತೆ 
ತಾನೂ ಅಶ್ವಮೇಧವನ್ನಾಚರಿಸಿದನು. ಈತನ ಬಳಿಕ ಬಂದ ಸ್ಕಂಧಗುಪ್ತನು (೪೫೫-೬೭) ಹೂಣರಿಂದ 
ಒದಗಿದ ಪ್ರಬಲವಾದ ವಿಪತ್ತನ್ನು ಎದುರಿಸಿ (ಸುಮಾರು ೪೬೦) ತನ್ನ ಹಿರಿಯರು ಕಟ್ಟಿ ಬೆಳೆಸಿದ 
ಘರ ಜ್ಯವನ್ನು ತನ್ನ ಆಳ್ವಿಕೆಯವರೆಗೆ ಉಳಿಸಿಕೊಂಡು ಬಂದನು. ಸ್ಕಂಧಗುಪ್ತನ ತರುವಾಯ 
ದಲ್ಲಿ ಆಳಿದ ಗುಪ್ತ ಸಾಮ್ರಾಟರ ವಿಚಾರ ಅಷ್ಟು ಸರಿಯಾಗಿ ತಿಳಿದುಬಂದಿಲ್ಲ. ಸ್ಕಂಧಗುಪ್ತನ ಸೋದರ 
ಪುರುಗುಪ್ತ, ಆತನ ಪುತ್ರರಾದ ಬುಧಗುಪ್ತ ನರಸಿಂಹಗುಪ್ತರು ಮತ್ತು ಇತರ ಕೆಲವರು ರಾಜ್ಯವಾಳಿದ 
ರಾದರೂ ಈ ಕಾಲದಲ್ಲಿ ಸಿಂಹಾಸನಕ್ಕಾಗಿ ಹೋರಾಟ ಅಂತಃಕಲಹ ಇವು ನಡೆದಿದಂತೆ ತೋರುತ್ತದೆ. 
ಗುಪ್ತ ಸಾಮ್ರಾಟರಲ್ಲಿ ಬೌದ್ಧಮತದ ಪೋಷಕನೂ ನಲಂದದಲ್ಲಿ ಬುದ್ಧ ದೇವಾಲಯವನ್ನು ಕಟ್ಟಿಸಿ 
ದವನೂ ಆದ ನರಸಿಂಹಗುಪ್ತ ನೇ ಕೊನೆಯ ಪ್ರಖ್ಯಾತನಾದ ಅರಸು ತ್ರಿ. ಶ. ಸುಮಾರು ೫೦೦). 
ಬುಧಗುಪ್ತನಿಂದ ಮುಂದೆ ಕ್ಷೀಣಿಸುತ್ತ ಹೋದ ಗುಪ್ತಸ ಸಾಮ್ರಾಜ್ಯವು ನರಸಿಂಹಗುಪ್ತನ ಮಗ ಮತ್ತು 


ಮೊಮ್ಮ ಮಗ ಕುಮಾರಗುಪ್ತ “aD ಮತ್ತು ವಿಷ್ಣು ಗುಪ್ತರ ಕಾಲದಲ್ಲಿ (ಕ್ರಿ.ಶ. ೫೦೦-೫೭೦) ಪೂರ್ತಿ 
ಯಾಗಿ ಅಳಿದು ಹೋಯಿತು. 


ಗುಪ್ತಕುಲೀನ ಧಾರ್ಮಿಕ ಸಾಂಸ್ಕೃ ತಿಕ ಮತ್ತು ಸಾಹಿತ್ಯಕ ಚಟುವಟಿಕೆಗಳು ಅತ್ಯಂತ ಗಮನಾರ್ಹ 
ವಾಗಿವೆ. ಚಕ್ರವರ್ತಿಗಳು ತಮ ಒನ್ನು ಮತನುನ ಎಂದು ಮುಂತಾಗಿ ಕರೆದುಕೊಳ್ಳು ತ್ತಿದ್ದರು. 
ಪ್ರಜೆಗಳು ಅವರನ್ನು ಸಾಕ್ಷಾತ್‌ ದೇವತಾಸ ್ವರೂಪರನ್ನಾಗಿ ತಿಳಿಯುತ್ತಿದ್ದರು. ಚಕ್ರವರ್ತಿಯ ಬಳಿಕ 
ಯುವರಾಜ ಮಂತ್ರಿ ಮಹಾಬಲಾಧಿಕೃತ” ಮಹಾದಂಡನಾಯಕ ಮಹಾಪ ಸ್ರತೀಹಾರ ಮುಂತಾದ 
ಅಧಿಕಾರಿಗಳು ಇರುತ್ತಿದ್ದರು. ಸಂಧಿವಿಗ್ರಹಕ ಎಂಬ ಅಧಿಕಾರಪದ ಕಾಣಿಸಿಕೊಂಡದ್ದು ಗುಪ್ತರ ಕಾಲ 


ಭಾರತೀಯ ಜನಜೀವನ ೯ 


ದಲ್ಲಿಯೇ. ಹಾಗೆಯೇ ಕುಮಾರಾಮಾತ್ಕ ಎಂಬುದು ಕೂಡ. ಕೆಲವು ಅಧಿಕಾರ ಸ್ಥಾನಗಳು ಅಶೋಕನ 
ಕಾಲದಿಂದ ಬಂದವೇ ಆಗಿದ್ದರೆ. ಕೆಲವೊ ಮ್ಮೆ ಅವುಗಳ ಹೆಸರುಗಳನ್ನು ಬದಲಾಯಿ ಸಿಕೊಳ್ಳಲಾಯಿತು. 
ದೇಶದ ಆಡಳಿತದಲ್ಲಿ ನೆಮ್ಮ 'ದಿಯೂ ಭದ್ರತೆಯೂ ನೆಲಸಿದವೆಂದು ಫಾಹಿಯಾನ್‌ (ಕ್ರಿ. ಸ ೪೦೦-೧೧) 
ಹೇಳಿದ್ದಾನೆ. ಗುಪ್ತರು ಧರ್ಮ ವ್ಯವಸ್ಥೆಗೂ ವಿದ್ಯೆಗೂ "ಪೋಷಕರಾದುದನ್ನು ಉಲ್ಲೇಖಿಸಿದ್ದಾನೆ. 
ಗುಪ್ತರಕಾಲದಲ್ಲಿ ಹಿಂದೂಧರ್ಮವು ಪುನರುಜ್ಜೀವಿಸಿತು. ಬಹುಮಂದಿ ಗುಪ್ತ ಚಕ್ರವರ್ತಿಗಳು 
ವೈದಿಕ ಮತಾನುಯಾಯಿಗಳು, ವೈಷ್ಣವರು. ಸಮುದ್ರಗುಪ್ತನು ಗರುಡಧ್ವಜಾಂಕಿತನು, ವಿಷ್ಣುವಿನ 
ಅವತಾರವೆಂದೇ ತಿಳಿಯಲ್ಪಡುತ್ತಿದ್ದವನು. ಇಮ್ಮಡಿ ಚಂದ್ರಗುಪ್ತನು ಭಾಗವತಧರ್ಮದ ನಿಷ್ಠಾವಂತ 
ಅನುಯಾಯಿ. ಆತನು ಪರಮಭಾಗವತ ಎಂಬ ಬಿರುದನ್ನು ತಳೆದನು. ಆತನ ಅನಂತರದವರು ಆ 
ಬಿರುದನ್ನು ಬಳಸಿಕೊಂಡರು. ವೈಷ್ಣವ ಧರ್ಮವು ಆಗತಾನೇ ಭಿವೃದ್ದಿಗೆ ಬರುತ್ತಿದ್ರಿತು. ಚಂದ್ರ 


' ಗುಪ್ತನ ಪುತ್ರಿ ಪ್ರಭಾವತೀ ಗುಪ್ಪೆ, “ಅತ್ಯ ತ ಭಗವದ್‌ಭಕ್ತಿ” ಎನ್ನಿ ಸಿದಳು. ಶ್ರೀರಾಮನ ಆರಾಧಕ 


ಳಾಗಿದ್ದಳು. ಗುಪ್ತರ ಕಾಲದಲ್ಲಿ ವಿಷ್ಣುವಿನ ದಶಾವತಾರಗಳಲ್ಲಿ ಒಂದಾದ ವರಾಹಾವತಾರದ ಮೂರ್ತಿ 
ಪೂಜೆ ಹೆಚ್ಚು ವ್ಯಾಪಕವಾಗಿದ್ದಿತು. ಅಲ್ಲದೆ ವಾಮನ, ಗಜೇಂದ್ರಮೋಕ್ರ. ಕೃಷ್ಣನ ಗೋವರ್ಧನಗಿರಿ 
ಧಾರಣ--ಇಂತಹ ಪೌರಾಣಿಕ ಕಲ್ಪನೆಗಳೂ ಶಿಲ್ಪದಲ್ಲಿ ಮೂರ್ತಿವೆತ್ತಿದ್ರವು. ವಿಷ್ಣುವಿನ ನಾನಾ 
ಅವತಾರಗಳನ್ನು ಅವುಗಳ ಪೌರಾಣಿಕ ಕಲ್ಪನೆ ಮತ್ತು ಆಧ್ಯಾತ್ಮಿ ಕಧ್ಯೆ ಯಗಳಿಗನುಸಾರವಾಗಿ ಶಿಲ್ಪಿಗಳು 
ಕೆತ್ತ ಬಲ್ಲವರಾಗಿದ್ದರು. ರಾಮಾಯಣ ಭಾಗವತಗಳ ಪೌರಾಣಿಕ ಕಥೆಗಳು ಕೂಡ ಕೌಶಲದಿಂದ ದೇವಫರ್‌ನ 
ದೇವಾಲಯದಲ್ಲಿ ಕೆತ್ತಲ್ಪಟ್ಟಿವೆ. ವಿಷ್ಣುಪತ್ನಿಯಾಗಿ ಲಕ್ಷ್ಮಿಯ ಪೂಜೆಯೂ ಈ ಕಾಲದಲ್ಲಿ ಪ್ರಾಶಸ್ತ್ಯ 
ಗಳಿಸಿತು. 


ಗುಪ್ತರ ಆಳ್ವಿ ಕೆಯ ಕಾಲದಲ್ಲಿ ಹಿಂದೂಧರ್ಮದ ಬೇರೆ ಬೇರೆ ಶಾಖೆಗಳು ಬೆಳೆದು ಬತ 
ತ್ರೆ ಕೈವಧರ್ಮವೂ ಬೆಳೆಯಿತು. ಅರ್ಧನಾರೀಶ್ವರನ ಪೌರಾಣಿಕ ಕಲ್ಪನೆ ಜನಪ್ರಿಯವಾಯಿತು. ನಗೋಡ್‌ 
ಪ್ರಾಂತದಲಿಯ ಭುಮರದಲ್ಲಿ ಮತ್ತು 'ಕೋಹ್‌ನಲ್ಲಿ ಶಿವದೇವಾಲಯಗಳು ನಿರ್ಮಾಣವಾದವು. 
ಅಜಯ್‌ಘರ್‌ ಜಿಲ್ಲೆಯ ನಛನ-ಕುರರದಲ್ಲಿ ಪಾರ್ವತೀದೇವಾಲಯ ಕಟ್ಟಲ್ಪಟ್ಟಿತು. ಶಿವಲಿಂಗಗಳ 
ಮತ್ತು ಅರ್ಧನಾರೀಶ್ವರರ ಪ್ರತಿಕೃತಿಗಳ ನಿರ್ಮಾಣದಲ್ಲಿ ವೈಶಿಷ್ಠ ಪೂರ್ಣವಾದ ನೆ ಸೌಂದರ್ಯ ಸ ಳಿತ 
ತಾ ಕುಮಾರಗುಪ್ತನ ಕಾಲದಲ್ಲಿ (೪೧೫-೪ 3) ಸೃಂನಪೂಜಾಪಂತವ ಆತ ಪೋಷಣೆ 
ಪಡೆದಂತೆ ಕಾಣುತ್ತದೆ. ಮಗನಿಗೆ ಸ್ಕಂಧನೆಂಬುದಾಗಿ ಆತನು ಹೆಸರಿಟ್ಟುದಲ್ಲದೆ ತ್ನ, ಚಹಾಗೂ 
ತೋರ ನವಿಲಿನ ಮುದ್ರೆಯನ್ನು ಹಾಕಿಸಿ ಸಿದನು. ಕಾಲಿದಾಸ ಹೆರ ಈ ಕಾಲದಲ್ಲಿ ಶೈವಭಕ್ತಿ 
ಪರವಾದ ಕಾವ್ಯಗಳನ್ನು ರಚಿಸಿದರು. ಹಾಗೆಯೇ ಶೈವ ಪರವಾದ ಪುರಾಣಗಳೂ ರಚನೆಯಾದವು 
ಶಾಸನಾಧಾರಗಳಿಂದ ಗುಪ್ತರ ಕಾಲದಲ್ಲಿ ಸೂರ್ಯಪೂಜೆಯೂ ತಕ್ಕಮಟ್ಟಿಗೆ ಜನಪ್ರಿಯವಾಗಿತ್ತೆಂದು 
ತಿಳಿಯುವುದು. ಕುಮಾರಗುಪ್ತ ಮೊದಲಾದವರ ಕಾಲದಲ್ಲಿ ಸೂರ ದೇವಾಲಯಗಳು ನಿರ್ಮಾಣ 
ವಾದವು. ಅವುಗಳಿಗೆ ದಾನದತ್ತಿಗಳನ್ನು ಕೊಟ್ಟ ಉಲೇಖಗಳು ದೊರೆಯುತ್ತವೆ. 


ಹ 


ಬಹುಮಂದಿ ಗುಪ್ತರ ಚಕ್ರವರ್ತಿಗಳು ವೈಷ್ಣವರಾದರೂ ಮತಾಂಧರಾಗಿರಲಿಲ್ಲ. ಉಳಿದ 
ಮತಗಳ ಬಗೆಗೆ ಅವರು ಉದಾರವಾದ ನೀತಿಯನ್ನು “ತಳೆದವರಾಗಿದ್ದರು. ಅವರ ಕೈಕೆಳಗಿನ ಅಧಿಕಾರಿ 
ಗಳು ಬೌದ್ಧ ಮೊದಲಾದ ಬೇರೆ ಬೇರೆ ಮತಧರ್ಮಗಳಿಗೆ ಸೇರಿದವರಾಗಿರುತ್ತಿ ದರು. ಅವರಲ್ಲಿ ಒಬ್ಬಾತನು 
ಇಮ್ಮಡಿ ಚಂದ್ರಗುಪ್ತನ ಕಾಲದಲ್ಲಿ ಆತನ ಆಧ್ಯಾತ್ಮಿಕ ಶ್ರೇಯಸ್ಸಿಗಾಗಿ ಸಾಂಚಿಯ ಬೌದ್ದೆ ಸಂಸ್ಥೆ 
ಯೊಂದಕ್ಕೆ ದತ್ತಿಯೊಪ್ಪಿಸಿದ ವಿಚಾರ ತಿಳಿದುಬಂದಿದೆ. ಗುಪ್ತರ ಕಾಲದಲ್ಲಿ ಬೌದ್ಧ ದ್ವಧರ್ಮಕ್ಕೆ ಸಂಬಂಧ 


po 


ಪಟ್ಟಂತೆ ಉತ್ತಮ ಸಾಹಿತ್ಯವು ಶ್ರೇಷ್ಠ ಲೇಖಕರಿಂದ ರಚಿತವಾಯಿತು. ಬೌದ್ಧ ವಹಾರಗಳೂ ಸ್ತೂಪ 
ಗಳೂ ನಿರ್ಮಾಣವಾದವು. ಕ ವಿಶ್ವವಿದಾ ನಿಲಯವು ಬೌ ಇದ್ದ ವಿದಾ ದ್ಯಾಕೇಂದ್ರವಾಗಿದ್ದು ಕೂಡ 
ಹಿಂದೂ ಗುಪ್ತದೊರೆಗಳಿಂದ ತುಂಬ ಉದಾರವಾದ. ಪೋಷಣೆಯನ್ನು ಪಡೆಯಿತು. ಗುಪ್ತರ ಕಾಲದ 


ನ್ಮ 


೧. 


ವಿಶಿಷ್ಟಶೈಲಿಯ ಬುದ್ಧ ಇತತ ಸಾರನಾಥದ ಸುತ್ತುಮುತ್ತಿನಲ್ಲಿ ದೊರೆತಿವೆ. ಬುದ್ಧ ಮತ್ತು 


ಬೋಧಿಸ ಸತ್ವರ ವಿಗ್ರ ಹಗಳು ಹಳೆಯ ಶೈಲಿಯಿಂದ ಭಿನ್ನವಾದ ವೈಶಿಷ್ಟ್ಯ ಸೌಂದರ್ಯಗಳಿಂದ ಕೂಡಿ 


೧೦ ಮಾನವಿಕ ಕರ್ಣಾಟಕ 


ಉತ್ತರಕಾಲೀನ ಮೂರ್ತಿ ನಿರ್ಮಾಣಕ್ಕೆ ಮಾರ್ಗದರ್ಶಕವಾದವು. ಈಚಿನ ಗುಪ್ತದೊರೆಗಳಲ್ಲಿ ಒಬ್ಬ 
ನಾದ ವಿನಯಗುಪ್ತನು ತಾನು ಸ್ವತಃ ಶೈವನಾಗಿಯೂ ವೈವರ್ತಿಕ ಸಂಘವು ಮಹಾಯಾನ ಬೌದ್ದ ; 
ಸಂಸ್ಥೆ ಯೊಂದಕ್ಕೆ ದತ್ತಿ ಬಿಟ್ಟನು. ಹೀಗಿದು ಕೂಡ ಗುಪ್ತ ಸಾಮ್ರಾಜ್ಯಕಾಲದಲ್ಲಿ ಬೌದ್ಧ ಮತ್ತು ಜೈನ ' 
ಧರ್ಮಗಳು ವೈದಿಕ ಧರ್ಮ ಗಳಿಸಿದ ಪ್ರಾಶಸ್ತ್ಯ ಪ್ರಾಬಲ್ಯಗಳನ್ನು ಗಳಿಸದೆ ಹೋದವೆಂಬುದು 
ಸ್ಪಷ್ಟ. ಆ ಕಾಲದ ನಾಟಕಗಳಲ್ಲಿನ ಶುದ್ಧ ವೈದಿಕ ಸಂಪ್ರದಾಯದ ಬ್ರಾಹ್ಮಣರು ಬೌದ್ಧ ಮತ್ತು 
ಜೈನಯತಿಗಳ ವಿಚಾರದಲ್ಲಿ ತೋರಿಸುತ್ತಿದ್ದ ತಾತ್ಸಾರದ ಸೂಚನೆಗಳು ದೊರೆಯುತ್ತವೆ. ಜೈನ 


ಧರ್ಮವು ಮಧ್ಯಮವರ್ಗದ ಜನಸಮುದಾಯದಲ್ಲಿ ಅನುಸರಣೆಯಲ್ಲಿದಿತೆಂಬುದಾಗಿ ಮಥುರ ಉದಯ ' 
ಗಿರಿ ಕಕುಭ ಮೊದಲಾದೆಡೆಗಳಲ್ಲಿಯೂ ಗುಪ್ತಕಾಲೀನ ಶಾಸನಗಳಿಂದ ತಿಳಿದುಬಬರುತ್ತದೆ. ಆದರೆ ' 
ಜೈನಧರ್ಮಕ್ಕೆ ಅಷ್ಟಾಗಿ ರಾಜಾಶ್ರಯವಿದಂತೆ ತೋರುವುದಿಲ್ಲ. 


ಒಟ್ಟಿನಲ್ಲಿ ಗುಪ್ತರ ಕಾಲದಲ್ಲಿ ಧಾರ್ಮಿಕವಾಗಿ ವೈದಿಕ ಮತ್ತು ಅವೈದಿಕಮತಗಳಲ್ಲಿಯೂ 


ಕಿ 
ಹಿಂದೂ ಧರ್ಮದ ವಿವಿಧ ಶಾಖೆಗಳಲ್ಲಿಯೂ ಮೈತ್ರಿ ಸಾಮರಸ್ಕಗಳು ನೆಲಸಿದ್ರವು. ಬೇರೆ ಬೇರೆ 
ಸಂಪ್ರದಾಯಗಳಿಗೆ ಸೇರಿದ ಅರಸರೂ ಅಧಿಕಾರಿಗಳೂ ಉಳಿದ ಸಂಪ್ರದಾಯಗಳ ವಿಚಾರದಲ್ಲಿ ವಿಶ್ವಾಸ 
ವುಳ್ಳವರೂ ಉದಾರಿಗಳೂ ಆಗಿರುತ್ತಿದ್ದರು. ವೈದಿಕಯಜ್ಞಯಾಗಾದಿಗಳು ಉತ್ಸಾಹದಿಂದ ಆಚರಿಸಲ್ಪಡು ' 


ತ್ತಿದ್ರವು--ಎಂಬುದು ವಿಶದವಾಗುತ್ತದೆ. 


ಕಲೆಗಳು: ನಾನು ಮುಖಗಳಲ್ಲಿ ಕಲೆಯು ಬೆಳವಣಿಗೆಯನ್ನೂ ನೈಪುಣ್ಯವನ್ನೂ ಸಿದ್ದಿಯನ್ನೂ 
ಪ್ರಕಟಿಸಿತು. ಕಲೆ ಸಾಹಿತ್ಯ ಸಂಸ್ಕೃತಿಗಳಲ್ಲಿ ಉಂಟಾದ ಪ್ರಗತಿಯ ದೃಷ್ಟಿಯಿಂದಲೂ ಗುಪ್ತರ ಕಾಲವು ' 
ಭಾರತದ ಸ್ವರ್ಣಯುಗವೆಂಬ ಹೆಸರಿಗೆ ತಕ್ಕದಾಗಿದೆ. ಉತ್ತರ ಭಾರತವನ್ನೆಲ್ಲ ಆ ಕಾಲದ ಕಲಾತ್ಮಕ ' 
ಮತ್ತು ವೈಶಿಷ್ಟ್ಯಪೂರ್ಣ ಸ್ಮಾರಕಗಳು ವ್ಯಾಪಿಸಿವೆ. ಬಹುಕಾಲದವರೆಗೆ ಭಾರತೀಯ ಸಂಸ್ಕೃತಿಯ ' 
ಮೇಲೆ ಪ್ರಭಾವವನ್ನು ಮನಗಾಣಬಹುದಾಗಿದೆ. ಗುಪ್ತಕಾಲೀನ ಕಲಾಪ್ರತಿಭೆಯನ್ನು ವಾಸ್ತುಶಿಲ್ಪ, ' 
ವಿಗ್ರಹಶಿಲ್ಪ, ಚಿತ್ರಕಲೆ, ಕುಂಭಕಲೆ, ನಾಣ್ಯರಚನೆ--ಮುಂತಾದ ಪ್ರಕಾರಗಳಲ್ಲಿ ನಾವು ಗುರುತಿಸ 
ಬಹುದಾಗಿದೆ. ಈ ಕಾಲದಲ್ಲಿ ಭಾರತೀಯ ವಾಸ್ತುಶಿಲ್ಪವು ಹೊಸ ಶಕೆಯನ್ನೇ ಸಾರಿತು. ದಾರುಕರ್ಮದ ' 
ಕಟ್ಟಡ ನಿರ್ಮಾಣವು ಮರೆಯಾಗಿ ಇಟ್ಟಿಗೆ ಕಲ್ಲುಗಳ ಕಟ್ಟಡದಿಂದ ದೇವಾಲಯಗಳು ನಿರ್ಮಾಣವಾಗ ' 
ತೊಡಗಿದವು. ವಾಸ್ತುಶಿಲ್ಪದ ಶೈಲಿಯಲ್ಲಿ ಹೊಸತನ ಕಾಣಿಸಿಕೊಂಡಿತು. ತಿಗವಾ, ನಗೋಡ್‌, 
ಅಜಯ್‌ಫರ್‌, ದೇವಘರ್‌--ಮೊದಲಾದ ಕಡೆಗಳ ದೇವಾಲಯಗಳು ಕಲ್ಲಿನಲ್ಲಿ ಕಟ್ಟಿದವು. ಇಮ್ಮಡಿ 
ಚಂದ್ರಗುಪ್ತನ ಕಾಲದ ಕ್ರಿ. ಶ. ೪೦೧ ಎಂದು ಶಾಸನತೇದಿಯಿರುವ ಉದಯಗಿರಿಯ ಗುಹಾಂತ 
ರ್ದೇವಾಲಯವು ಭಾರತದಲ್ಲಿಯೇ ಕಾಲನಿರ್ದೇಶನವಿರುವ ಅತ್ಯಂತ ಪ್ರಾಚೀನ ಹಿಂದೂ ದೇವಾಲಯ 
ವಾಗಿದೆ. ಪ್ರಸಿದ್ಧವಾದ ಗುಪ್ತಶೈಲಿಯ ವಿಗ್ರಹಶಿಲ್ಪಕಲೆಯು ಸಾರನಾಥದಲ್ಲಿ ಅತ್ಯುಚ್ಚಸ್ಥಿತಿಯಲ್ಲಿದ್ದಿತು. 
ಹಿಂದಿನ ಶಿಲ್ಪಕಲೆಯಲ್ಲಿ ವೈಷಯಿಕತೆಯೊಡನೆ ನೈತಿಕದೃಷ್ಟಿ ಕೂಡ ಬೆರೆತಿರುವುದು ಕಾಣುತ್ತದೆ. ಬೃಹತ್‌ 
ರೂಪವೂ ಅಂತಃಸತ್ತ್ವವೂ ಉಚಿತವಾಗಿ ಸಮ್ಮಿಳನಗೊಂಡಿರುವುದನ್ನು ಆ ಕಾಲದ ಬುದ್ಧನ ಶ್ರೇಷ್ಠ 
ವಿಗ್ರಹಗಳಲ್ಲಿ ಕಾಣಬಹುದು. ಇಂತಹ ವಿಗ್ರಹ ಶಿಲ್ಪ ಮುಂದಿನ ಕಾಲಕ್ಕೆ ಸ್ಫೂರ್ತಿದಾಯಕವಾಯಿತು. 


ಎಶಾಲ ಭಾರತವನ್ನೇ ವ್ಯಾಪಿಸಿತು. ಅಂದಿನ ಶಿಲ್ಪಿಗಳಿಗೆ ಶಿಲ್ಪಸೂತ್ರಗಳ ಖಚಿತವಾದ ತಿಳಿವಳಿಕೆ 
ಯುದುದು ಕಂಡುಬರುತ್ತದೆ. 


ಗುಪ್ತಕಾಲೀನ ಕುಶಲಕಲೆಗಳಲ್ಲಿ ಕುಂಭಕಲೆಯು ಅತಿ ಮನೋಜ್ಲವಾದುದು. ಅದರ ನಯ 
"A ನಾ 
ನುಣುಪುಗಳು ನಾನಾರೀತಿಯ ಕುಸುರಿಗೆಲಸಗಲು ಅನ್ಯಾದೃಶವಾದವು. ಜಘಾಟ್‌ ನಗರವು ಆ 

ಖ್‌ ಇ ಗುಪಿ ° ಇಷ pS 
ಕಾಲದ ಸಣ್ಣಪುಟ್ಟ ಕಲೆಗಳ ಸ್ಥಿತಿಯನ್ನು ಚೆನ್ನಾಗಿ ತಿಳಿಸಿಕೊಡುವ ಕ್ಷೇತ್ರವಾಗಿದೆ. ಕೌಶಾಂಬಿಯು 
i ಮೂರ್ತಿಗಳ ಪ್ರಾಣಿಮುದ್ರೆಗಳು ವಿಶೇಷವಾಗಿ ದೊರೆತ ಸ್ಥಳವಾಗಿದೆ. 
ಬಂಗಾಳ, ಪಂಜಾಬು, ಕಾಶ್ಮೀರ ಮುಂತಾದ ಸಂಸ್ಥಾನಗಳ ಹಲವು ನಗರಗಳಲ್ಲಿ ಗುಪ್ತಕಾಲೀನ 
ನಾಗರಿಕತೆಯ ಅವಶೇಷಗಳು ಕಂಡುಬಂದಿವೆ. ನಲಂದಾ, ವೈಶಾಲಿ, ಅಹಿಚ್ಚತ್ರ--ಮುಂತಾದವು 
ಆ ಕಾಲದ ಪ ನಿದ ಕ್‌ we ನ) 0 ೪ 

ಪ್ರಸಿದ್ಧ ನಗರಗಳಾಗಿವೆ. ಈ ಕಾಲದಲ್ಲಿ ಚಿತ್ರಕಲೆಯ ಸಿದ್ಧಾಂತ ಮತ್ತು ತಂತ್ರಗಳ ಬಗೆಗೆ 


ಭಾರತೀಯ ಜನಜೀವನ ೧೧ 


ಕೂಡ ತೀವ್ರವಾದ ವಿಚಾರ ನಡೆದಂತೆ ತೋರುತ್ತದೆ. ಗುಪ್ತಕಾಲೀನ ರಚನೆಯಾದ ವಿಷ್ಣು ಧರ್ಮೋತ್ತರ 
ಪುರಾಣದಲ್ಲಿ ಒಂದು ಅಧ್ಯಾಯ ಪೂರ್ತಿಯಾಗಿ ಈ ಕಲೆಯ ವಿಚಾರ ಬಂದಿದೆ. ಅಜಂತಗುಹೆಗಳ 
ಭಿತ್ತಿಚಿತ್ರಗಳಲ್ಲಿ ಬಾಫ್‌ಗುಹೆಗಳಲ್ಲಿ ಚಿತ್ರಕಲೆಯ ಅತ್ಯುಚ್ಚ ಸಿದ್ದಿ ಯನ್ನು ಕಾಣಬಹುದು. ಆ ಕಾಲದ 
ಚಿನ್ನದ ಮತ್ತು ಬೆಳ್ಳಿಯ ನಾಣ್ಯಗಳ ಟಂಕದ ಸೊಗಸು ಕಲೆಗಾರಿಕೆಯನ್ನು ನೋಡಿದರೆ ಅಂದಿನ ಸ್ವ£ 
ಕಾರರು ಉತ್ತಮ ದರ್ಜೆಯಲ್ಲಿ ಅಲಂಕಾರದ ಆಭರಣಗಳನ್ನು ಮಾಡುತ್ತಿದ್ದರೆಂದು ಭಾವಿಸಬಹುದು 
ದಾಗಿದೆ. 


ಸಾಮಾಜಿಕ ಸ್ಥಿತಿಗತಿಗಳು: ಚಾತುರ್ವಣ್ಯದ ಕಟ್ಟುಪಾಡು, ಕೆಲವು ಅಪವಾದಗಳಿರುತ್ತಿದರೂ, 

ಸಾಮಾನ್ಯವಾಗಿ 1 ಚೆನ್ನಾಗಿ ಪಾಲಿತ ವಾಗುತ್ತಿದ್ದಿತು. ವೃತ್ತಿಗಳ ಆಯೆ ಯ್ಕೆಯ ರುಲ್ಲಿ ಸ್ವಾತಂತ್ರ ವಿತ್ತು. ಅಂತ 
ಔಯ ವಿವಾಹಗಳು ರೂಢಿಯಲ್ಲಿದ್ದವು. ಬ್ರಾಹ್ಮ ಣನಿಗೆ ಸಮಾಜದಲ್ಲಿ ಉನ್ನತ ಸ್ಟಾ ನಮಾನಗಳು 
ದೊರೆತಿದ್ದು. ವಿದೇಶೀಯರು ಕ್ಷತ್ರಿಯರಲ್ಲಿಗಣ್ಯ ಮಾಡಲ್ಪಡುತ್ತಿದ್ದರು. ಚೆಂಡಾಲರು ಕಟುಕರು 
ಮೊದಲಾದವರು ಊರಿನ ಹೊರಗೆ ವಾಸಿಸುತ್ತಿದ್ದರು. ಅವರನ್ನು ಅಸ್ಪೃಶ್ಯರಂತೆ ಕಾಣಲಾಗುತ್ತಿತ್ತು. 
ದಾಸ್ಕವೃತ್ತಿಯೂ ಅಸ್ತಿತ್ವದಲ್ಲಿದ್ದುದಕ್ಕೆ ಸಾಹಿತ್ಯಕ ಆಧಾರಗಳಿವೆ. ವಿವಾಹ ವಿಷಯದಲ್ಲಿ ಹಳೆಯ 
ಸ್ಮ ತಿಗಳ ಅನುಶಾಸನಗಳೇ ಸಾಮಾನ್ಯವಾಗಿ ಗ ೈತವಾಗಿದ್ರವು. ಕುಲೀನ ಮನೆತನದ ಮತ್ತು 
ಆಶ್ರಮವಾಸದ ಬಾಲಿಕೆಯರು ಪುರಾಣೇತಿಹಾಸಗಳ ಅಧ್ಯ ಯನವನ್ನು ಮಾಡುತ್ತಿದ್ದರು. ಕವಿತೆಗಳನ್ನು 
ಅರ್ಥಮಾಡಿಕೊಳ್ಳಲೂ ಕಟ್ಟಲೂ ಬಲ್ಲವರಾಗಿದ್ದರು. 'ನೃತ್ಯಗೀತಾದಿಗಳಲ್ಲಿ ಅಭಿಜ್ಞ ರಾಗಿರುತ್ತಿದರು. 
ವಿಧವೆಯರು ಸ ಶೃತಿಯಲ್ಲಿ "ಉಕ್ತ ವಾದ ರೀತಿಯಲ್ಲಿ ನಿಷ (ಳಂಕವೂ ವ್ರತನಿಷ್ಮ ವೂ ಆದ ಜೀವನವನ್ನು 
ನಡಸುತ್ತಿದ್ರರು. “ಟ್ಟಿನಲ್ಲಿ ಕೆಲವು ವಿಶೇಷ ಸೌಕರ್ಯಗಳು ಕಲ್ಪಿತವಾದರೂ ಸ್ತ್ರೀಯರ ಸ್ಥಿತಿಗತಿಗಳು 
ಎಂದಿನಂತೆಯೇ ಗುಪ್ತರ ಕಾಲದಲ್ಲಿಯೂ ಮುಂದುವರಿಯಿತು. 


ಜನಜೀವನದ ಸಾಂಸಾರಿಕ ಸ್ಥಿತಿಯು ಹಿಂದಿನ ಶತಾಬ್ದ ಗಳಂತೆಯೇ ಉತ್ತಮವಾಗಿದ್ವಿತು' 
- ಉನ್ನತ ಅಂತಸ್ತಿನ ಸ್ತಿ ್ರೀಪುರುಷರು ಶ್ರೇಷ್ಠ ರೀತಿಯ ವಸ್ತ 4 ವಿಭೂಷಣಾದಿಗಳನ್ನು ಧರಿಸುತ್ತಿದ್ದರು. 
ಗಂಧಾನುಲೇಪನಾದಿಗಳನ್ನೂ ತೈಲಗಳನ್ನೂ ಬಳಸುತ್ತಿದ್ದರು. ನಗರಗಳು ವೈಭವಪೂರ್ಣವೂ 
ಸಂಪತ್ತ ಕೈಮೃದ್ಧವೂ ಆಗಿದು ನಾಗರಿಕಜೀವನ ಉಲ್ಲಾಸಕರವಾಗಿದ್ದಿತು. 

ಆ ಕಾಲದ ಶಿಕ್ಷಣಪದ್ಭತಿಯನ್ನೂ ಗುರುಶಿಷ್ಯ ಸಾಮರಸ್ಯ್ಕವನ್ನೂ ಹುಯನ್‌ ತ್ಸಾಂಗ್‌ ಮತ್ತು 
ಇತ್ತಿಂಗ್‌ ಅವರ ಬರೆವಣಿಗೆಗಳಿಂದ ತಿಳಿಯಬಹುದಾಗಿದೆ. ಮಗಧದ 8 ನಲಂದೆ ಬೌದ್ಧ ಧರ್ಮದ 
ಒಂದು ಪ್ರಖ್ಯಾತ ಶಿಕ್ಷಣ ಕೇಂದ್ರವಾಗಿತ್ತು. ಇಲ್ಲಿಗೆ ದೇಶ ವಿದೇಶಗಳಿಂದ ಅಧ್ಯಯನಕ್ಕೆ ಅಭ್ಯಾಸಿಗಳು 
ಬರುತ್ತಿದ್ದರು. ಕಾಥೇವಾಡದ ವಲ್ಲಭಿಯ ವಿದ್ಯಾಕೇ ೦ದ್ರವೂ ಪ್ರಸಿದ್ಧವಾಗಿತ್ತು. ವೇದವೇದಾಂಗಗಳೂ 
ಇತಿಹಾಸಪುರಾ ಣಗಳೂ ಕಲೆಗಳೂ ಶಾಸ್ತ ಗಳೊ ಅಭ್ಯಾಸ ವಿಷಯಗಳಾಗಿದ್ದವು 


ಗುಪ್ತಕಾಲೀನ ಆರ್ಥಿಕಸ್ಥಿ ತಿಗಳು ಉತ್ತಮವಾಗಿದ್ರವು. ಚೀನೀ ಯಾತ್ರಿಕರ ಬರೆವಣಿಗೆಗಳಲ್ಲಿಯೇ 
ಈ ಸಂಗತಿಗಳೂ ಬರುತ್ತವೆ. ಕೃಷಿ ವಿಧಾನಗಳು ವೈಜ್ಞಾ ್ಲನಿಕವಾಗಿದ್ದು ಕೃಷಿಯ ಉತ್ಪನ್ನ ಗಳು ವಿವಿಧವೂ 
ವಿಪುಲವೂ ಆಗಿರುತ್ತಿದ್ದವು. ನೇಗಾರಿಕೆ ತುಂಬ ಅಭಿವ್ನದ್ದಿಸ್ಥಿತಿಯಲ್ಲಿದ್ದಿತು. ಶ್ರೇಷ್ಠವಾದ ರೇಶ್ಮಯ 
ಮತ್ತು ನೂಲಿನ ಬಗೆಬಗೆಯ ವಸ್ತ್ರ ಗಳ ಉಲ್ಲೇಖಗಳು ಸಾಹಿತ್ಯಕ ಮತ್ತು ಇತರ ಆಧಾರಗಳಲ್ಲಿ 
ದೊರೆಯುತ್ತವೆ. ಭಾರತವು ಆ ಕಾಲದಲ್ಲಿ ಸ್ವದೇಶೀಯ ಮತ್ತು "ವಿದೇಶೀಯ ವಾಣಿಜ್ಯ ವ್ಯವಹಾರ 
ಗಳನ್ನು ಇಟ್ಟುಕೊಂಡಿದ್ದಿತು. ಆಕಾ ಆಕಾಲದ ವಾಣಿಜ್ಯ ಶ್ರೇಣಿಗಳ ಚಟುವಟಿಕೆಗಳನ್ನು ತಿಳಿಸ ಸುವ ನಿದರ್ಶನ 
ಗಳು ಕೆಲಮಟ್ಟಿಗೆ ಕಂಡುಬರುತ್ತವೆ. 


ಗುಪ್ತ ಕಾಲೀನ ಮತ್ತು ಗುಪ್ತೋತ್ತರ ಕಾಲೀನ ಉತ್ತರ ಭಾರತ(ಕ್ರಿ.ಶ. ೩೦೦-೬೦೦); 


ಎರಡು ಶತಮಾನಗಳ ಹಿಂದಿನಿಂದ ಮಾಳ್ವ ಗುಜರಾತ್‌ ಕಾಥೇವಾಡ ಪ್ರದೇಶಗಳನ್ನು ಆಳಿಕೊಂಡು 
ಬಂದಿದ ಪಶ್ಚಿಮ ಸತ್ರಪರು ಕ್ರಿ. ಶ. “೪ನೆಯ ಶತಮಾನದಲ್ಲಿ ಅಧಿಕಾರದ ಹಸ್ತಾಂತರಗಳು 
ಆ ಎತ 


೧೨ | "ಮಾನವಿಕ ಕರ್ಣಾಟಕ 


ಸಿಂಹಾಸನಕ್ಕಾಗಿ ಆಂತರಿಕ ಹೋರಾಟಗಳು ಇವುಗಳ ನಡುವೆ ತೊಳಲಾಡುತ್ತಿದ್ದು, ಸಮುದ್ರಗುಪ್ತನ ' 
ಮಗ ಇಮ್ಮಡಿ ಚಂದ್ರಗುಪ್ತನ ಪ್ರಾಬಲ್ಯ ದಿಂದ ಆತನ ರಾಜ್ಯವಿಸ್ತರಣೆಯ ಕಾಂಕ್ಷೆಯಿಂದ ಪೂರ್ತಿಯಾಗಿ 


ಅಡಗಿಹೋದರು. 


ಕುಪಾನರ ಕೊನೆಯ ಪ್ರಖ್ಯಾತ ರಾಜನಾದ ವಾಸುದೇವನ ಬಳಿಕ ಕಾಬೂಲ್‌ ಕಣಿವೆಯಲ್ಲಿ 
ಆಳುತ್ತಿದ ಉತ್ತರ ಕಾಲೀನ ಕುಷಾನರು ಸಸ್ಸೇನಿಯ ದೊರೆಗಳ ಅತಿಕ್ರಮಣಕ್ಕೆ ಗುರಿಯಾಗಿ ಕ್ರಿ. ಶ. 
೫ನೆಯ ಶತಮಾನದ ಮಧ್ಯಭಾಗದಲ್ಲಿ ಹೂಣರಿಂದ ಸಾಧಿಸಲ್ಪಟ್ಟು, ಪ್ರಾಯಃ ಅವರೊಡನೆಯೇ 
ಬೆರೆತು ಹೋದಂತೆ ತೋರುತ್ತದೆ. 


ಐದನೆಯ ಶತಮಾನದ ಕೊನೆಗೆ ಕುಮಾರಗುಪ್ತನ ಪುತ್ರ ಸ್ಕಂದಪುತ್ರನ ತಡೆಯನ್ನಲಕ್ಷಿಸಿ ಭಾರತಕ್ಕೆ 
ನುಗ್ಗಿಬಂದ ಸಾಹಸಿಗಳೂ ಕ್ರೂರಿಗಳೂ ಆದ ಹೊಣರಲ್ಲಿ ತೋರಮಾನನೂ ಆತನ ಪುತ್ರ ಮಿಠಿ 
ಕುಲನೂ (ಕ್ರಿ. ಶ. ಸುಮಾರು ೫೧೫) ಗುಪ್ತಸಾಮ್ರಾಜ್ಯಕ್ಕೆ ಹಾಗೂ ಬೌದ್ಧ ಧರ್ಮಕ್ಕೆ ಬಹಳವಾಗಿ 
ಹಾನಿಯನ್ನುಂಟುಮಾಡಿದಂತೆಯೂ ಆದರೆ ಮಾಳ್ವದೇಶದ ನಾಯಕನಾದ ಯಶೋಧರ್ಮನಿಂದಲೂ ' 
(ಕ್ರಿ. ಶ. ೫೩೦-೪೦) ಗುಪ್ತ ದೊರೆ ನರಸಿಂಹಗುಪ್ತ ಬಾಲಾದಿತ್ಯನಿಂದಲೂ ಹೂಣರ ಪ್ರಭಾವ ಅಳಿದು ' 
ಹೋದಂತೆಯೂ ತಿಳಿಯುತ್ತದೆ. 


ಇದು ಗುಪ್ತಕಾಲೀನ ಮನೆತನಗಳ ಮಾತಾಯಿತು. ಇನ್ನು ಗುಪ್ತಸಾಮ್ರಾಜ್ಯವು ಅಳಿಯು 
ತ್ರಿದಂತೆ ಭಾರತವು ಸಣ್ಣಪುಟ್ಟ ರಾಜ್ಯಗಳಾಗಿ ಒಡೆದು ಹೋಯಿತು ಎಂಬುದು ಅಂದಿನ ರಾಜಕೀಯ 
ಚರಿತ್ರೆಯಿಂದ ತಿಳಿಯುವುದು. ಇವರಲ್ಲಿ ಮೈತ್ರಕರು ಕಲಚೂರಿಗಳು ಗುರ್ಜರರು ಮುಖಾರಿಗಳು 
ಮೊದಲಾದವರು ಗಣ್ಯರು. ಕ್ರಿ. ಶ. ೭ನೆಯ ಶತಮಾನದ ಆದಿಭಾಗದಲ್ಲಿ ಹರ್ಷವರ್ಧನನು ಭಾರತ 
ವನ್ನು ಒಗ್ಗೂಡಿಸುವವರೆಗೆ ಭಾರತದ ರಾಜಕೀಯರಂಗದಲ್ಲಿ ಐಕ್ಕವಿರಲಿಲ್ಲ. 


ಕ್ರಿ. ಶ. ೫ನೆಯ ಶತಮಾನದ ಕೊನೆಯ ಭಾಗದಿಂದ ೬ನೆಯ ಶತೆಮಾನದ ಕೊನೆಯ ಭಾಗದ 
ವರೆಗೆ ವಲ್ಲಭಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಮೈತ್ರಕರು ರಾಜ್ಯವಾಳುತ್ತಿದ್ದರು. ಈ 
ವಂಶದ ಶೀಲಾದಿತ್ಯನು ದಕ್ಷ ಆಡಳಿತಗಾರನೂ ದಯಾವಂತನೂ ಬೌದ್ಧ ಧರ್ಮದ ಪೋಷಕನೂ ಆಗಿದ್ರ 
ನೆಂಬುದು _ ಹೂಯನ್‌ತ್ಸಾಂಗ್‌ನ ಬರೆಹದಿಂದ ತಿಳಿಯುವುದು. ಹರಿಚಂದ್ರನೆಂಬ ಬ್ರಾಹ್ಮಣನು 
ಶಸ್ತ್ರಪರಿಗ್ರಹಣವನ್ನು ಕೈ ಕೊಂಡು ಕ್ರಿ. ಶುದ ೬ನೆಯ ಶತಮಾನದ ಮಧ್ಯಭಾಗದಲ್ಲಿ ಗುರ್ಜರರಾಜ್ಯವನ್ನು 
ರಾಜಪುತಾನದಲ್ಲಿ ಸ್ಮ ಜಸವು. ಇದರ ಒಂದು ಶಾಖೆಯು ಜೋದ್‌ಪು ರದ ಮಾಂಡವ್ಯಪುರ ಮತ್ತು 
ಮೆಡಂತಕಗಳಲ್ಲಿಯೂ ಇನ್ನೊಂದು ಶಾಖೆಯು ಬ್ರೋಛ್‌ ಪ್ರಾಂತದ ನಾಂದೀಪುರಿಯಲಿಯೂ ಆಳು 
ದರು. ಭರತಖಂಡದ ಪ್ರಾಚೀನರಾಜವಂಶದವರಾದ ಮುಖಾರಿಗಳು ಕ್ರಿ. ಶ. ೬ನೆಯ ಶತಮಾನದಲ್ಲಿ 
ಜೂ ಸುತ್ತುಮುತ್ತಿನ ಪ್ರದೇಶಗಳನ್ನು ಆಳುತ್ತಿ ದರು. ಈ ವಂಶದ ಎರಡು ಶಾಖೆಗಳವರೂ 
ಮೊದಲಲ್ಲಿ ಗುಪ್ತರಿಗೆ ಸಾಮಂತರಾಗಿದ್ದು ಕೆಲಕಾಲಕ್ಕೆ ಎರಡನೆಯ ಶಾಖೆಯು ಈಶಾನವರ್ಮ 
(ಸುಮಾರು ೫೫೦-೭೬) ನೆಂಬವನ ಕಾಲಕ್ಕೆ ಪ್ರಬಲಿಸಿತು. ಆದರೆ ಈತನು ಮುಂದೆ ಉತ್ತರಕಾಲೀನ 
ಗುಪ್ತರಿಂದ ಪರಾಜಿತನಾದ್ದರಿಂದ ಅವರ ಪ್ರಭಾವ ತಗ್ಗಿತು. ಈತನ ಬಳಿಕ ಕೆಲವರು ಆಳಿದಲಾದರೂ 
ಅವರ ವಿಚಾರ ಖಚಿತವಾಗಿ ತಿಳಿದಿಲ್ಲ. ಉತ್ತರ ಕಾಲೀನ. ಗುಪ್ತರೂ ಒಂದು ಕಾಲಕ್ಕೆ ಗುಪ್ತಸಾಮ್ರಾಟರಿಗೆ 
ಸಾಮಂತರಾಜರೇ ಆಗಿದ್ದವರು. ಮುಖಾರಿಗಳು ಸ್ವಾತಂತ್ರ್ಯವನ್ನು ಸಾರಿದ ಕಾಲದಲ್ಲಿಯೇ ಇವರೂ 
ಸ್ವಾತಂತ್ರ (ವನ್ನು ಸಾರಿದರು. ಮಾಳವ ಮಗಧಗಳನ್ನು ಆಳಿದರು. ಇವರಲ್ಲಿ ಕುಮಾರಗುಪ್ತ ಮತ್ತು 
ಮಾಧವಗುಪ್ತ ಎಂಬ ಇಬ್ಬರು ಇತಿಹಾಸಪ್ರಸಿದ್ದರಾದ ಗುಪ್ತ ಸಾಮ್ರಾಟರ. ಖ್ಯಾತಿಯನ್ನು ಪುನರು 
ಜ್ವೀವಿಸಲು ಪ್ರಯತ್ನಿ ಸಿದರೆಂದು ಹೇಳಬಹುದು. "ಓಗೆಯೇ ಗುಪ್ತ ಸಾಮ್ರಾಜ್ಯ ಸಣ್ಣಪುಟ್ಟ ಸಂಸ್ಥಾನ 
ಗಳಾಗಿ, ವಿಭಾಗವಾಗಿ, ಆ ಸಾಮ್ರಾಜ್ಯದ ಅವಶೇಷಗಳ ಮೇಲೆ ನಿರ್ಮಾಣವಾದ ಇನ್ನೂ ಕೆಲವು 


ರಾಜಮನೆತನಗಳು ಕ್ರಿ. ಶ. ೬ನೆಯ ಶತಮಾನದಲ್ಲಿ ಬಂಗಾಳ, ನೇಪಾಳ, ಅಸ್ಸಾಂ ಮತ್ತು ಬರಿಷ ಗಳಲಿ 
ಆಳುತ್ತಿದ್ದವೆಂದು ಹೇಳಬಹುದು. ಜನ 


ಭಾರತೀಯ ಜನಜೀವನ ೧೩ 


ಗುಪ್ತೆಕಾಲೀನ ದಕ್ಸನ್‌ (ದಕ್ಷಿಣಾಪಥ) (ಕ್ರಿ,ಶ, ೩೨೦-೫೪೦) : 


ವಾಕಾಟಕರು: ಗುಪ್ತರ ಕಾಲದಲ್ಲಿ ದಕ್ಸನಿನಲ್ಲಿ ನಾನಾ ಅರಸುಮನೆತನಗಳು ಅಸ್ತಿತ್ವದಲ್ಲದ್ದವು. 
ಇವುಗಳಲ್ಲಿ ಪ್ರಬಲರೂ ಪ್ರಸಿದ್ಧರೂ ಆಗಿದ್ದವರೆಂದರೆ ವಾಕಾಟಕರು, ಇದರ ಮೂಲ ಶಾಖೆಯ ೧ನೆಯ 
ಪ್ರವರಸೇನನ ಮೊಮ್ಮಗ ರುದ್ರಸೇನನಿಂದ (ಸು. ೩೩೫-೩೬೦) ಮುಂದುವರಿಯಿತು; ವತ್ಸಗುಲ್ಮದ 
ಶಾಖೆಯು ಪ್ರವರಸೇನನ ಮಗ ಸರ್ವಸೇನನಿಂದ (ಸು. ೩೩೦-೩೫೦) ಆರಂಭವಾಯಿತು. ಮೂಲ 
ಶಾಖೆಗೆ ಸೇರಿದ ರುದ್ರಸೇನನೂ ಆತನ ಮಗ ಪೃಧಿವೀಷೇಣನೂ (ಸು. ೩೬೦-೩೮೫) ಶೈವರಾಗಿದ್ದು, 
ರುದ್ರಸೇನನು ಮಹಾಭ್ಯೈ ರವನ ಉಪಾಸಕನೂ ಪ್ರ ೈಧಿವೀಷೇಣನು ಮಹೇಶ್ವ ರನ ಉಪಾಸಕನೂ ಆಗಿದ್ದರು. 


' ಪೃಥಿವೀಷೇಣನು : ಧರ್ಮವಿಜಯಿ 'ಯೆನಿಸಿ ಖ್ಯಾತನಾಗಿದ್ದ ಪರಮಸಾತ್ತಿಕ ವ್ಯಕ್ತಿ. ಈತನ ಪುತ್ರ 


ರುದ್ರಸೇನನು (೨) (ಸು. ೩೮೫-೩೯೦) ಗುಪ್ತ ಚಕ್ರ ವರ್ತಿ 'ಇಮ್ಮ ಡಿ ಚಂದ್ರಗುಪ್ತನ ಪುತ್ರಿ ಪ್ರಭಾವತೀ 


`ಗುಪ್ತೆಯನ್ನು ವರಿಸಿದ್ದುದರಿಂದ ಅವರ ಪ್ರಭಾವದಿಂದಲೋ ಏನೋ ವಿಷ ಭಕ್ತ ನಾಗಿದ್ದನು. ಈತನ 
ಪುತ್ರ ಪ್ರವರ ಸೇನನು. (೨) (ಸು ೪೧೦-೪೪೦) ರಾಜ್ಯದ ಆಡಳಿತ ನಿರ್ಮಾಹಕರನ್ನಾಗಿ " ಸೇನಾಪತಿ' 


ಗಳೆಂಬ ಅಧಿಕಾರಿಗಳನ್ನು ನಿಯಮಿಸಿದ್ದರಿಂದಲೂ ಕಾವ್ಯ ಕನ ವೆಂಬುದರಿಂದಲೂ ಗಣನಾರ್ಹನಾಗಿದ್ದಾನೆ. 
ಅಲ್ಲದೆ ಈತನು ತನ್ನ ಒಬ್ಬ ಮುಗನಿಗೆ-ನರೇಂದ್ರಸೇನನೆಂಬ “ಪುತ್ರನಿಗೆ ಕುಂತೆಲರಾಜಪುತ್ರಿಯೊಬ್ಬ ಛನ್ನು, 
ಅಜಿತಭಟ್ಟಾ ರಿಕೆಯೆಂಬವಳನ್ನು, ತಂದುಕೊಂಡನೆಂಬುದರಿಂದ ಕರ್ಣಾಟಕದ ಚರಿತ್ರೆಯಲ್ಲಿಯೂ ಈತನ 
ಉಲ್ಲೇಖಕ್ಕೆ ಕಾರಣವಿದೆ. ಈ ಕನ್ಶೈೆಯು ಕದಂಬ ಕಾಕುತ್ಸ ಎವರ ನ ಮಗಳಾಗಿರಬೇಕೆಂಬುದಾಗಿ ಆತನ 
ತಾಳಗುಂದ ಶಾಸನದ ಆಧಾರದ ಮೇಲೆ ಕೆಲವರು ಊಹಿಸಿರುತ್ತಾ ಕೆ. ಏಕೆಂದರೆ ಅಲ್ಲಿ ಗುಪ್ತ ಮೊದಲಾದ 
ಮನೆತನಗಳೊಡನೆ ಕಾಕುಸ್ಟ ವರ್ಮನು ವೈ ವಾಹಿಕ ಸಂಬಂಧವನ್ನು ಬೆಳೆಸಿದನೆಂಬ ಮಾತು ಬರುತ್ತದೆ. 
ಆಗ್ಗೆ ಗುಪ್ತರನ್ನು ಬಿಟ್ಟರೆ. ಅವರಿಗೆ ಎರಡನೆಯವರಾಗಿ ಪ್ರಖ್ಯಾತರಾಗಿದ್ದವರೆಂದರೆ ವಾಕಾಟಕರು. 


ಡುಬ್ರಾಯಿಲರು, ವಾಕಾಟಕವಂಶವನ್ನು ಕ್ರಿ.ಶ. ೩ ರಿಂದ ೬ನೆಯ ಶತಮಾನದವರೆಗೆ ದಕ್ಕನಿನಲ್ಲಿ 
ಆಳಿದಂತಹ ರಾಜಮನೆತನಗಳಲ್ಲಿಯೇ ಅತಿಶಯ ಗೌರವಾನ್ವಿತವಾದುದೆಂದೂ ಅತ್ಯುಚ್ಚ ನಾಗರಿಕತೆ 


` ಯಿಂದ ಬಾಳಿದುದೆಂದೂ ಕೀರ್ತಿಸಿದ್ದಾರೆ. ಅವರ ಕಾಲದಲ್ಲಿ ಕಲೆ ಸಾಹಿತ್ಯಗಳಿಗೆ ಒಳ್ಳೆ ಯ ಪೋಷಣೆ 


ದೊರೆಯಿತು. ಮೂಲ ಶಾಖೆಯ ದಿವಾಕರಸೇನನದೆನ್ನಲಾದ ಕೆಲವು 'ಪದ್ಯ ಗಳು " ಶ್ರೀಧರದಾಸನ 
“ ಸದುಕ್ತಿ ಕರ್ಣಾಮೃತ 'ದಲ್ಲಿ ದೊರೆಯುತ್ತವೆ. ಆತನ ಸೋದರ ಇಮ್ಮಡಿ ಪ್ರವರಸೇನನು ಮಹಾ 
ರಾಷ್ಟ್ರೀ ಪ ಪ್ರಾಕೃ ತದಲ್ಲಿರುವ " ಸೇತುಬಂಧ ' (ರಾವಣವಹೋ) ಎಂಬ ಕಾವ್ಯ ದ ಕರ್ತೃವಾಗಿ ಗಣಿಸಲ್ಪ 
ದ್ದಾನೆ. ಇದನ್ನ ಕಾಳಿದಾಸ ಮಹಾಕವಿಯು ತಿದ್ದಿರುವನೆಂದು ತಿಳಯವುದು. ಇಲ್ಲಿ pS 
ಯುದ್ಧ ಕಾಂಡದ ಕಥೆ ಬಂದಿದೆ. ಈ ಕಾವ್ಯವನ್ನು “ಈಚಿಗೆ ದಂಡಿಯು ಕಾವ್ಯದರ್ಶದಲ್ಲಿಯೂ ಬಾಣನು 
ಹರ್ಷ 'ಚರಿತದಲ್ಲಿಯೂ ಶ್ಲಾಘಿಸಿದ್ದಾರೆ. ಈತನ ಆಸ್ಥಾ ನದಲ್ಲಿಯೇ ಕಾಲಿದಾಸ ಹಿ ಕೆಲಕಾಲವಿದ್ದು ಕೃ ತಿರಚನೆ 
ಯಲ್ಲಿ ದೊರೆಗೆ ನೆರವಾಗಿ ರಬಹುದೆಂದೂ ತೆನ್ನ ` ಮೇಘದೂತ' ಕಾವ್ಯವನ್ನು ರಟಿಸಿರಬಹುದೆಂದೂ 
ಕೆಲವರು ತಿಳಿಯುತ್ತಾರೆ. ವತ್ಸಗುಲ್ಮಶಾಖೆಯ ಸ್ಥಾಪಕನಾದ ಸರ್ವ ಸೇನನು ಹರಿವಿಜಯವೆಂಬ 
ಪ್ರಾಕೃತಕಾವ್ಯವೊಂದರ ಕರ್ತೃವೆಂದು ತಿಳಿಯಲಾಗಿದೆ. ಈಕ್ಕ ತಿ ಈಗ ಉಪಲಬ್ರವಿಲ್ಲ. ಈಚಿನ ಸಂಸ್ಕೃತ 
ಕವಿಗಳಿಂದ ಇದರ ವಿಚಾರ ಸ್ವಲ್ಪಮಟ್ಟಿಗೆ ತಿಳಿದಿದೆ. ವಿದರ್ಭದ ವಾಕಾಟಕರ ಆಸ್ತಾ ನದಲ್ಲಿಯೇ 
ಸಂಸ್ಕೃ ತೆ ಕಾವ್ಯಗಳೆ ವೈದರ್ಭ ರೀತಿಯು ರೂಪುಗೊಂಡಿತೆಂದು ಹೇಳುತ್ತಾರೆ. ಇನ್ನು ಕಲಾದೃಷ್ಟಿ “ಯಿಂದಲೂ 
ಘಾಕಾಟಕರ ಹೆಸರು ಸ ಸ್ಮ ರಣೀಯವಾಗಿದೆ. ಅವರ ಕಾಲದ ವಾಸ್ತು ಶಿಲ್ಪದ ಮಹತ್ವವನ್ನು ಜಬ್ಬ ಲ್ಬುರ 
ಜಿಲ್ಲೆಯ ತಿಗೋವಾ ಮತ್ತು ನಗೋಡ್‌ ಪ್ರಾಂತದ ನಛನಾಗಳ ದೇವಾಲಯಗಳಲ್ಲಿ ಾಣಬಹುದಾಗಿದೆ. 
ನಛನಾ ದೇವಾಲಯವು ಇಮ್ಮಡಿ ಪೃಥ್ವೀಸೇನನ ಸಾಮಂತ ವ್ಯಾಘ್ರದೇವನಿಂದ ನಿರ್ಮಿತವಾದುದು. 
ಶ್ರೇಷ್ಠ ಭಿತ್ತಿ ಚಿತ್ರಗಳನ್ನೊ ಳಗೊಂಡ ಅಜಂತಾದ ಕೆಲವು ಗಹೆಗಳು (೧೬, ೧೭, ೧೯). ಭಾರತದ 
ಬೌಧ್ಧ ಕಲೆಯ ಅತ್ಯುತ್ತಮ ಮಾದರಿಗಳೆಂದು ನ. ನ್‌ರಿಂದ ಕೀರ್ತಿತವಾಗಿದೆ. ಇವು ವತ್ಸಗುಲ್ಮ 
ಶಾಖೆಯ ಹರಿಷೇಣನ (ಸು. ೪೭೫-೫೧೦) ಸಚಿವ ಮಂತರುಗಳಿಂದ ನಿರ್ಮಾಣವಾದಂತೆ ತಿಳಿಯು 


ವುದು. 


೧೪ ಮಾನವಿಕ ಕರ್ಣಾಟಕ 


ನಳವಾಡಿವಿಷಯದ ನಳರು, ಭೋಟಕರಾಜ್ಯ (ಬೀರಾರ್‌ ಪ್ರಾಂತದ ಭೋಜರು, ಅಪರಾಂತದ 
(ಉತ್ತರಕೊಂಕಣ) ತ್ರೈಕೂಟಕರು. ಅನೂಪವಿಷಯದ ಕಳಚುರಿಗಳು--ದಕ್ಷಿಣಭಾರತದ ನಡುನೆಲೆ 
ಯಲ್ಲಿಯೂ ಪಶ್ಚಿ ಮದಲ್ಲಿಯೂ ಈ ಕಾಲದಲ್ಲಿ ಆಳುತ್ತಿದ್ದಂತೆಯೂ ಇವುಗಳಲ್ಲಿ ಕೆಲವು ಮನೆತನಗಳು 
Ne ತಾನೇ ಪ್ರವರ್ಧಮಾನಕ್ಕೆ ಬರುತ್ತಿದ್ದ ಚಾಲುಕ್ಕ ರೊಡನೆ ಹೋರಾಟಕ್ಕೆ ಗುರಿಯಾದಂತೆಯೂ 
ತಿಳಿಯುತ್ತದೆ. ಪೂರ್ವ ದಕ್ಬನಿನಲ್ಲಿ, ಆಂಧ್ರದೇಶವನ್ನು ಈ ಕಾಲದಲ್ಲಿ ಆಳುತ್ತ ಶ್ರದ ಮನೆತನಗಳೆಂದು 
Re ಅನಂದಗೋತ್ರೋದ್ಯವರಾದ ಆನಂದರು ಗುಂಟೂರು ಸುತ್ತುಮುತ್ತಿ 
ನಲಿಯೂ, ಶಾಲಂಕಾಯನರು ವೆಂಗಿಯಲ್ಲಿಯೂ,  ವಿಷ್ಣುಕುಂಡಿಗಳು ಶ್ರೀಶೈಲಪ್ರಾಂತದಲ್ಲಿ 
ಯೂ ಇರುತ್ತಿದ್ದರು. ಇವರು ವೈದಿಕಧರ್ಮವನ್ನು ಚೆನ್ನಾಗಿ ಪೋಷಿಸುತ್ತಿದು ಬಲುಮಟ್ಟಿಗೆ 
ಶೈವಮತಾನುಯಾಯಿಗಳಾಗಿದ್ದರು. ಅಗ್ನಿಷ್ಟೋಮ ಅಶ್ವಮೇಧಾದಿ ಯಜ್ಞಗಳು ಆಗ ನಡೆಯು 
ತ್ತಿದ್ದುದೇ ಅಲ್ಲದೆ ಕೆಲವು ಅರಸರು ಹಿರಣ್ಯ ಗರ್ಭಾದಿ ಮಹಾದಾನಗಳನ್ನು ಕೂಡ ಮಾಡಿದಂತೆ ತಿಳಿಯ 
ವುದು. ವಿಷ್ಣಕುಂಡಿಗಳ ಮನೆತನದ ೧ನೆಯ ಮಾಧವವರ್ಮ ಜನಾಶ್ರಯನು (ಕ್ರಿ. ಶಕ. ಸುಮಾರು 
೫೫-೫೮) ವಿ ದ್ವತ್ತಿನ ಪೋಷಕನಾಗಿದ್ದನು. ಜಾನಾಶ್ರಯಿಯೆಂಬ ಛಂದೋಗ್ರಂಥವು ಈತನ ಆಸ್ಮಾ ನ 
ದಲ್ಲಿಯೇ ರಚಿಸಲ್ಪಟ್ಟು ಈತನ ಅಂಕಿತದಲ್ಲಿಯೇ ಪ್ರಕಟವಾಗಿದೆ. ಇನ್ನು ಕಲಿಂಗ ರಾಜ್ಯದಲ್ಲಿ ಖಾರವೇಲ 
ನಿಂದ ಖ್ಯಾತಿಗೆ ಬಂದ ಮಹಾಮೇಘವಾಹನ ಮನೆತನದ ಸಾಮ್ರಾಜ್ಯದ ಒಕ್ಕೂಟ ಕೆಟ್ಟು ಸಣ್ಣಪುಟ್ಟ 
ಸಂಸ್ಥಾ ನಗಳಾಗಿ ಅವುಗಳಲ್ಲಿ ವಿತೃಭಕ್ತರು ಮಾಠರರು ಮುಂತಾದವರು ಆಳುತ್ತಿ ದರು. ಈ ಕಾಲದಲ್ಲಿಯೇ 
ಗಣನೆಗೆ ಬರತಕ್ಕವರು ಪೂರ್ವಗಂಗರು. ಇವರು ಪ್ರಾಯಃ ತಲಕಾಡಿನ ಗಂಗರ ಒಂದು ಶಾಖೆಗೆ 
ಸೇರಿದವರಾಗಿದ್ದು ಕಲಿಂಗ ನಗರ (ಮುಖಲಿಂಗಂ): ಮತ್ತು ದಂತಪುರ (ಶ್ರೀಕಾಕುಳಂನ ದಂತವಕ್ತ)ಗಳಲ್ಲಿ 
ಆಳ್ವಿಕೆ ನಡಸುತ್ತಿದ್ದರು. ಪಶ್ಚಿಮಘಟ್ಟಗಳ ಮಹೇಂದ್ರಗಿರ್ಕಿಯ ಗೋಕರ್ಣೇಶ್ವರನು ಇವರ ಆರಾಧ್ಯ 
ದೈವ. ದಕ್ಷಿಣಕೋಸಲವು ಶರಭಪುರೀಯ ಮತ್ತು ಪಾಂಡುವಂಶೀಯರೆಂಬವರ ಕೈಯ್ಯಲ್ಲಿತ್ತು. 


ಕ್ರಿ. ಶ. ೬ನೆಯ ಶತಮಾನದ ಮಧ್ಯಭಾಗದಿಂದ ೮ನೆಯ ಶತಮಾನದವರೆಗೆ ಕರ್ಣಾಟಕದ ವಿಸ್ತಾರ 
ವಾದ ಪ್ರದೇಶವನ್ನು ಪ್ರಬಲವಾಗಿ ಆಳಿದ ಬಾದಾಮಿಚಾಲುಕ್ಕರು ಕನ್ನಡನಾಡಿನ ರಾಜಕೀಯ ಚರಿತ್ರೆ 


ಯಲ್ಲಿಯೂ ಸಾಂಸ್ಕೃತಿಕ ಚರಿತ್ರೆಯಲ್ಲಿಯೂ ವಿಶೇಷ ಉಲ್ಲೇಖನಕ್ಕೆ ಅರ್ಹರಾಗಿದ್ದಾರೆ. 


ಹರ್ಷವರ್ಧನ (ಕ್ರಿ.ಶ. ೬೧೨. ೬೪೭): 


ಕ್ರಿ. ಶ. ೬ನೆಯ ಶತಮಾನವನ್ನು ಭಾರತದ ಚರಿತ್ರೆಯಲ್ಲಿ ಒಂದು ಅಂಧಕಾರಯುಗವೆಂಬುದಾಗಿ ಚರಿತ್ರ 
ಕಾರರು ತಿಳಿಯುತ್ತಾರೆ. ಗುಪ್ತ ಸಾಮ್ರಾಜ್ಯವು ಒಡೆದು ಸಣ್ಣಪುಟ್ಟ ಸ್ವತಂತ್ರರಾಜ್ಯಗಳು ಮೇಲೆದ್ದವು. 
ಕೇಂದ್ರದಲ್ಲಿ ಒಂದು ಪ್ರಬಲವಾದ ಅಧಿಕಾರ ಶಕ್ತಿಯಿಲ್ಲದೆ ವಿದೇಶೀಯರ ಆಕ್ರಮಣಗಳು ನಡೆದವು. 
ರಾಷ್ಟ್ರಕ್ಕೆ ಅದು ನಷ್ಟನಾ ಅಲ್ಲದೆ ಗುಪ್ತಕಾಲೀನ ನಾಗರಿಕತೆಯ ಉಳಿಕೆಗಳು ಅಳಿದು 
ಹೋಗುವಂತಾಯಿತು. ಕ್ರಿ. ಶ. ೭ನೆಯ ಶತಮಾನದ ಆದಿಭಾಗದಲ್ಲಿ ಪಟ್ಟವೇರಿದ ಪುಷ್ಪಭೂತಿರಾಜನ 
ವಂಶದ rE ಆಟ ವಿಭಜಿತರಾಜ್ಯಗಳನ್ನು ಮತ್ತೆ ಒಗ್ಗೂಡಿಸಿ ಪ್ರಬಲವಾದ ಸಾಮ್ರಾಜ್ಯವನ್ನು 
ಕಟ್ಟಿದ್ದು, ದೇಶದಲ್ಲಿ ಶಾಂತಿಸುಭಿಕ್ಷೆಗಳು ನೆಲಸುವಂತಾಯಿತು. ಆತನ ದಕ್ಷ ಆಡಳಿತದ ಅವಧಿಯಲ್ಲಿ 
ದೇಶದಲ್ಲಿ ಐಕ್ಕಕ್ಕೈಗೂಡಿದುದೇ ಅಲ್ಲದೆ ಸಾಹಿತ್ಯ ' "ಸಂಸ್ಕೃ ತಿಗಳು ಕೂಡ ಸಂವರ್ಧನೆಗೊಂಡವು. 


ಹರ್ಷವರ್ಧನನು ಉದಿಸಿದ ಸ್ವಾಣೇಶ್ವರ (ಥಾನೇಶ್ವ ರ)ದ ಅರಸೊತ್ತಿಗೆಯ ವಿಚಾರ ಅಷ್ಟಾಗಿ 
ತಿಳಿದುಬಂದಿಲ್ಲ. ಬಾಣನ ಹ ರ್ಷಚರಿತೆ, ಕೆಲವು ಶಾಸನಗಳು ಮತ್ತು ರಾಜಮುದ್ರೆಗಳು ಇವುಗಳ 
ಮೂಲಕವಾಗಿ ಕೆಲವು ಸಂಗತಿಗಳು ತಿಳಿದಿವೆ. ನರವರ್ಧನ ಮಹಾರಾಜನಿಂದ ಮೊದಲುಗೊಂಡು 
ರಾಜರ ಅನುಕ್ರಮದಲ್ಲಿ ಐದನೆಯವನಾದ ಹಷ ರ್ಷವರ್ಧನನು ಪ್ರಭಾಕರವರ್ಧನನ ಮಗ, ರಾಜ್ಯ 
ವರ್ಧನನ ಸೋದರ. ಈತನು ಬಾಲ ಕಾಲದಲ್ಲಿಯೇ ಸಾಂಸಾರಿಕಕ್ಷೇಶಗಳಲ್ಲಿ ತೊಳಲಿದಂತೆ ತೋರು 
ತ್ತದೆ.  ಹೂಣರನ್ನಡಗಿಸಲು ಅಣ್ಣ ನೊಡನೆ ತೆರಳಿದ್ದ ಆತನು ಹಿಂದಿರುಗುವುದರೊಳಗೆ ರುಗ್ಲಾವಸ್ಥೆ 
ಯಲ್ಲಿದ್ದ ತಂದೆಯ ಮರಣದ ದುಃಖವನ್ನು ಭರಿಸಬೇಕಾಯಿತು. ಅದರಿಂದ ಚೇತರಿಸಿಕೊಳ್ಳು ವಷ್ಟ ರಲ್ಲಿ 


ಭಾರತೀಯ ಜನಜೀವನ ೧೫ 


ಜಾ ಪಿಎ 6 9 ದ್‌ 
ಸೋದರಿ ರಾಜ್ಯಶ್ರೀಯ ಪತಿಯು ಕೊಲೆಯಾದ ವಾರ್ತೆಯನ್ನು ಕೇಳಬೇಕಾಯಿತು. ಇದರಿಂದ ಆತನ 
ಮನಸ್ಸು ವಿಶೇಷವಾಗಿ ಆಧ್ಯಾತ್ಮಿಕ ದೃಷ್ಟಿಯನ್ನು ಬೆಳಸಿಕೊಂಡಂತೆ ತೋರುತ್ತದೆ. 


ರಾಜ್ಯವರ್ಧನನು ಸೋದರಿಯ ಪತಿ ಕನೌಜಿನ ಗೃಹವರ್ಮನನ್ನು ಕೊಲೆಮಾಡಿದ ಮಾಳವ 
ದೊರೆಯ ಮೇಲೆ ಪ್ರತಿಕಾರವನ್ನು ಕೈಕೊಳ್ಳಲು, ಸೋದರಿಯನ್ನು ಬಂಧನದಿಂದ ಬಿಡಿಸಲು ಸೈನ್ಯ 
ದೊಡನೆ ಹೋಗಿ, ಶತ್ರುಗಳ ವಂಚನೆಯಿಂದ ತಾನೇ ಕೊಲ್ಲಲ್ಪಟ್ಟನು. ಹರ್ಷವರ್ಧನನು ಸು. ಕ್ರಿ. ಶ. 
೬೦೬ (ಅಥವಾ ೬೧೨)ರಲ್ಲಿ ಪಟ್ಟಕ್ಕೆ ಬಂದನು. ಹಾಗೆ ರಾಜ್ಯದ ಅಧಿಕಾರವನ್ನು ಸ್ವೀಕರಸುತ್ತಿದ್ದ 
ಹಾಗೆಯೇ ಮೊದಲು ತನ್ನ ತಂಗಿಯ ಸೆರೆಯನ್ನು ಬಿಡಿಸಿ ಅಣ್ಣನ ಕೊಲೆಗೆ ಪ್ರತಿಕಾರವನ್ನು ಕೈಕೊಂಡನು. 
ಥಾನೇಶ್ವರದಿಂದ ಕನೌಜಿಗೆ ರಾಜಧಾನಿಯನ್ನು ವರ್ಗಾಯಿಸಿ ಸ್ಥಿರಮನಸ್ಮನಾಗಿ ಸಮಸ್ತಭಾರತದ 
ದಿಗ್ವಿಜಯವನ್ನು ನಡಸಲು ಸಂಕಲ್ಪಿಸಿದನು. ಆತನ ಸೈನ್ಯಕೀಯ ಸಾಧನೆ ಎಲ್ಲಕಡೆಯೂ ಯಶಸ್ವಿ 
' ಯಾಯಿತೆಂದು ಹೇಳಲಾಗದು. ಆತನು ವಲಭಿ. ಸಿಂಧ್‌ ಮತ್ತು ಬ್ರೋಛ್‌ಗಳ ಮೇಲೆ ವಿಜಯಶಾಲಿ 
ಯಾಗದಿದರೂ ಆತನ ಪೂರ್ವದಿಕ್ಕಿನ ದಾಳಿಗಳು ಯಶಸ್ವಿಯಾದವು. ಒರಿಸ್ಸಾ ಪೂರ್ವಬಂಗಾಳ 
ಮತ್ತು ಮಗಧಗಳು ಆತನ ಸಾಮ್ರಾಜ್ಯದೊಳಗೆ ಸೇರಿದವು. ಹರ್ಷವರ್ಧನನಿಗೂ ಚಾಲುಕ್ಕಚಕ್ರವರ್ತಿ 
ಇಮ್ಮಡಿಪುಲಿಕೇಶಿಗೂ (೬೧೦-೬೪೨) ನಡೆದ ಸಮರ ಸಂಘಟನೆಯು ಕರ್ಣಾಟಕದ ಚರಿತ್ರೆಯಲ್ಲಿ 
ಹಾಗೂ ಭಾರತದ ಚರಿತ್ರೆಯಲ್ಲಿ ಗಣ್ಯವಾದುದು. ಈ ವಿಷಯ ಹೂಯನ್‌ತ್ಸಾಂಗನ ಲಿಖಿತಗಳಲ್ಲಿಯೂ 
ರವಿಕೀರ್ತಿಯ ಐಹೊಳೆಯ ಶಾಸನದಲ್ಲಿಯೂ (ಕ್ರಿ. ಶ. ೬೩೪-೩೫) ಪ್ರಸ್ತಾವಿತವಾಗಿದೆ. ಹರ್ಷನು 
ಎಷ್ಟೋ ದೇಶಗಳನ್ನು ಗೆದ್ರವನಾದರೂ ಪುಲಿಕೇಶಿಯನ್ನು ಗೆಲ್ಲಲಾರದೆ ಹೋದನು, ಅನೇಕ ದೇಶಗಳಿಂದ 
ಮಹಾನಾಯಕರನ್ನು ಬರಮಾಡಿಕೊಂಡು ತಾನೇ ಅಗ್ರನಾಯಕನಾಗಿ ಸುಸಜ್ಜಿ ತಸೈನ್ಯದೊಡನೆ ಅಡಗಿಸು 
ವುದಕ್ಕೆ ಹೋಗಿಯೂ ಅದು ಇನ್ನೂ ಸಾಧ್ಯವಾಗಿಲ್ಲ--ಎಂಬುದಾಗಿ ಹೂಯನ್‌ತ್ಸಾಂಗ್‌ ಹೇಳಿದ್ದಾನೆ. 
" ಅಪರಿಮಿತವಾದ ವಿಭೂತಿಯಿಂದ ಬರಿಷ್ಯನಾಗಿ ಮೆರೆಯುತ್ತಿದ್ದ, ಸಾಮಂತರಾಜರ ಸೈನ್ಯದ ಮಕುಟ 
ಮಣಿಗಳ ಮಯೂಖದಿಂದ ಆಕ್ರಾಂತವಾದ ಪಾದಾರವಿಂದಗಳುಳ್ಳ ಹರ್ಷನು ಭಯಂಕರವಾದ ಗಜ 
ಸೈನ್ಯದೊಡಗೂಡಿ ಈತನೊಡನೆ (ಪುಲಿಕೇಶಿಯೊಡನೆ) ಯುದ್ಧಮಾಡಿ ತನ್ನ ಗಜ ಸೈನ್ಯವನ್ನು ಕಳೆದು 
ಕೊಂಡು ಭಯವಿಷಾದಗಳಿಂದ ನಿಸ್ತೇಜನಾಗಿ ವಿಜಯದ ಹರ್ಷವನ್ನೇ ಬಿಟ್ಟನು '--ಎಂಬುದಾಗಿ 
ಐಹೊಳೆ ಶಾಸನದಲ್ಲಿ ಉಕ್ತವಾಗಿದೆ (ಕ್ರಿ. ಶ. ೬೩೪). ಈ ಯುದ್ಧ ವು ರೇವಾ (ನರ್ಮದಾ) ನದಿಯ 
ದಂಡೆಯ ಮೇಲೆ ನಡೆದಂತೆ ಕೆಲವರು ಭಾವಿಸುತ್ತಾರೆ. ಯುದ್ದ ನಡೆದ ಕಾಲವು ೬೨೦ ರಿಂದ ೬೩೦ರ 
ನಡುವೆ ತೂಗಾಡುತ್ತಿದೆ. ಪುಲಿಕೇಶಿ ಈ ಯುದ್ಧವಿಜಯದಿಂದ ಪರಮೇಶ್ವರ ಬಿರುದಾಂಕಿತನಾಗಿ 
ದಕ್ಷಿಣಾಪಥೇಶ್ವರನೆನಿಸಿ ಮೆರೆದನು. ಅಂತೂ ಈ ಪ್ರಸಂಗವು ಹರ್ಷನ ವೀರೋದ್ಯಮಗಳಲ್ಲಿ ಒಂದು 
ಮಹತ್ವದ ಅಪಜಯವಾಗಿ ಪರಿಣಮಿಸಿದ್ದು ನಿಶ್ಚಯ. 

ಹರ್ಷನ ಸಾಮ್ರಾಜ್ಯವು ಉತ್ತರಾಪಥವನ್ನೆಲ್ಲ ವ್ಯಾಪಿಸಿತ್ತೆಂದು ಕೆಲವರು ಭಾವಿಸಿದ್ದಾರೆ. ಇನ್ನು 
ಕೆಲವರು ಥಾನೇಶ್ವರ ಕನೌಜ್‌ಗಳನ್ನೂ ಪಶ್ಚಿಮ ಪಂಜಾಬ್‌ ಉತ್ತರಪ್ರದೇಶ ಮಗಧ ಒರಿಸ್ಸಾ ಕೊಂಗಡ 
— ಇವನ್ನೂ ಮಾತ್ರವೇ ಒಳಕೊಂಡಿತ್ತೆಂದು ತಿಳಿಯುತ್ತಾರೆ. ಹಿಂದೂ ಸಾಮ್ರಾಜ್ಯಾವಧಿಯಲ್ಲಿ ಹರ್ಷನೇ 
ಕೊನೆಯ ಪ್ರಸಿದ್ಧ ಸಮ್ರಾಟನೆಂದೂ ಮಹಾರಾಜ್ಯ ಸಂಘಟಕನೆಂದೂ ಕೆಲವರು ಅಭಿಪ್ರಾಯಪಡುತ್ತಾರೆ. 
ಇದನ್ನು ಕೆಲವರು ಒಪ್ಪುವುದಿಲ್ಲ. ಹರ್ಷನು ಕೆಲವು ಅಪಜಯಗಳನ್ನು ಅನುಭವಿಸಿಯೂ ಉತ್ತರ 
ಭಾರತದಲ್ಲಿ ಪ್ರಬಲವಾದ ಸಾಮ್ರಾಜ್ಯವನ್ನು ಕಟ್ಟಿ ಮಹಾಸಾಮ್ರಾಟನೆನಿಸಿ ಮೆರೆದನೆಂಬುದರಲ್ಲಿ 
ಅನುಮಾನವಿಲ್ಲ. ಆತನ ಕಾರ್ಯಪರತೆ, ನ್ಯಾಯಜ್ಞತೆ. ಸಜ್ಜ ನವಿಧೇಯತೆ ಮುಂತಾದ ಗುಣಗಳನ್ನು 
ಹೂಯನ್‌ತ್ಪಾಂಗ್‌ ಕೀರ್ತಿಸಿದ್ದಾನೆ. ಆತನು ಕನ್ನಡ ಕವಿ ಪಂಪನಂತೆ ಯೋಧನೂ ಕವಿಯೂ ಆಗಿದ್ದನು. 
ಸಮರದುರಂಧರನಂತೆ ಶಾಂತಿಪಾಲಕನೂ ಆಗಿದ್ದನು. ರತ್ನಾವಳಿ, ಪ್ರಿಯದರ್ಶಿಕಾ, ನಾಗಾನಂದ ಎಂಬ 
ನಾಟಕಗಳು ಆತನು ಸ್ವತಃ ರಚಿಸಿದ ಕೃತಿಗಳಾಗಿವೆ. ಆತನು ವಿದ್ಯೆಗೆ ವಿದ್ವಾಂಸರಿಗೆ ಒಳ್ಳೆಯ ಪ್ರೋತ್ಸಾಹ 
ಕೊಟ್ಟನು. ಆತನ ಆಸ್ಮಾ ನದಲ್ಲಿ ಬಾಣಭಟ್ಟ ಮಯೂರ ದಿವಾಕರರು ಮುಂತಾದವರಿದ್ದರು. ಬಾಣನು 
ಹರ್ಷಚರಿತ ಮತ್ತು ಕಾದಂಬರಿಗಳ ಕರ್ತೃವಾಗಿ ಪ್ರಖ್ಯಾತವಾಗಿದ್ದಾನೆ. ಮಯೂರನು ಮಯೂರ 


೧೬ ಮಾನವಿಕ ಕರ್ಣಾಟಕ 


ಶತಕ (ಸೂರ್ಯಶತಕ)ವನ್ನು ಬರೆದಿದ್ದಾನೆ. ದಿವಾಕರನು ಕಲ್ಯಾ ಣಮಂದಿರ ಸ್ತೋತ್ರದ ಕರ್ತೃ. 
ಶೀಲಾದಿತ್ಯ (ಹರ್ಷ)ನು ಸಾಹಿತ್ಯ ದಲ್ಲಿ ಪರಮಾಸಕ್ತನಾಗಿದ್ದನೆಂದು ಇತ್ತಿ 0ಗ್‌ ಹೇಳಿದ್ದಾನೆ. 


ಹರ್ಷವರ್ಧನ ಆಚರಿಸಿದ ಮತಧರ್ಮವಾವುದು ಎಂಬುದನ್ನು ನಿಶ್ಚಿ ತವಾಗಿ ತಿಳಿಯುವುದು 
ಕಷ್ಟ. ಶಾಸನಾಧಾರಗಳಿಂದ ರಾಜಮುದ್ರೆಗಳಿಂದ ಹರ್ಷನನ್ನು ಶೈವನಾಗಿದ್ರನೆಂದು ಕೆಲವರು ತಿಳಿಯು 
ತ್ತಾರೆ. ಆದರೆ ಹೂಯನ್‌ತ್ಸಾಂಗ್‌ನ ಲಿಖಿತಗಳಿಂದ ಆತನು ಬೌದ್ಧ ಮತದ ನಿಷ್ಮುವಂತ ಅನುಯಾಯಿ 
ಯಾಗಿದ್ದನೆಂದು ಭಾವಿಸುವುದಕ್ಕೆ ಅವಕಾಶವಿದೆ. ನಲಂದಾ ವಿಶ್ವವಿದ್ಯಾನಿಲಯಕ್ಕೆ ಆತನು ಪೋಷಕ 
ನಾಗಿದನು. ಅಲ್ಲಿ ಭವ್ಯವಾದ ವಿಹಾರವು ಇಂದನ್ನು ಕಟ್ಟಿ ಸಿದುದನ್ನೂ ಕಂಚಿನ ದೇವಾಲಯವೊಂದನ್ನು 
ನಿದ್ಕಸಿದುದನ್ನೂ : ಹೂಯನ್‌ತ್ಸಾಂಗ್‌ ಜೀವಿತ ಚರಿತ್ರೆ ಕ್ರಿಯಲ್ಲಿ ಹೆ ಹೇಳಿದೆ. ಆತನು ಕನೌಜಿನಲ್ಲಿ ಸಮಾವೇಶ 
ಗೊಳಿಸಿದ ಬೌದ್ಧಧಮ ಸಮ್ಮೇಳನವೊಂದರ (ಕ್ರಿ. ಶ. ೬೪೩) ಕುತೂಹಲಕರವಾದ ನಿರೂಪಣೆ 
ಯೊಂದನ್ನು ಹಬ್‌ ತ್ಸಾಂಗ್‌ ಕೊಟ್ಟಿ ರುತ್ತಾನೆ. ಅಲ್ಲಿ ಈ ಸಂದರ್ಭದಲ್ಲಿ ಈ ಚೀನಾದೇಶದ ಯಾತ್ರಿಕ 
ನನ್ನು ಹರ್ಷನು ಆತನ ವಿ ದ್ವತ್ತಿಗಾಗಿಯೂ ಧರ್ಮಶ್ರದ್ಧೆಗಾಗಿಯೂ ಗೌರವಿಸಿದಂತೆಯೂ ತಿಳಿಯು 
ವುದು. ಹೀಗೆ ಹರ್ಷನು ಬೌದ್ಧಧ ರ್ಮಕ್ಕೆ ಒಳ್ಳೆಯ ಪ್ರೋತ್ಸಾಹವನ್ನು ಕೊಟ್ಟರೂ ಇತರ ಪಂಥಗಳ 
ಬಗೆಗೆ ಸಮದೃಷ್ಟಿಯುಳ್ಳ ವನಾಗಿದ್ದನು. ಆತನು ಸೂರ್ಯ ಮತ್ತು ಶಿವದೇವಾಲಯಗಳನ್ನು ಕೂಡ 
ಕಟ್ಟಿಸಿದಂತೆ ತಿಳಿಯುವುದು. ಆಕಾಲದಲ್ಲಿ ಬೌದ್ಧ ಜೈನ ಮತ್ತು ವೈದಿಕಧರ್ಮಗಳು ಸಮರಸತೆಯಿಂದ 
ಕೂಡಿದವು. 


ರಾಜ್ಯಾದಾಯವು ಸರ್ಕಾರದ ಖರ್ಚುವೆಚ್ಚಗಳಿಗೆ, ಸಾರ್ವಜನಿಕ ಕಾರ್ಯಕರ್ತರ ನಿಧಿಗೆ, ಬೌದ್ಧಿ ಕ 
ವಾಗಿ ಖ್ಯಾತಿವಂತರಾದವರ ಬಹುಮಾನಕ್ಕೆ, ನಾನಾ ಮತಧರ್ಮಗಳ ದಾನದತ್ತಿಗೆ--ಎಂದು ನಾಲ್ಕು 
ಉದ್ದೇಶಗಳಿಗಾಗಿ ವಿನಿಯೋಗವಾಗುತ್ತಿತ್ತು. ಅಂದಿನ ರಾಜ್ಯಾಡಳಿತ ಪದ್ಧತಿ ಮೊದಲಾದವುಗಳು 
ಕೆಲಮಟ್ಟಿಗೆ. "ಹರ್ಷಚರಿತೆ "ಯಲ್ಲಿಯೂ ಉಲ್ಲೇಕಗೊಂಡಿವೆ. ಸಾಮ್ರಾಜ್ಯವು ಭುಕ್ತಿ, ವಿಷಯ 
ಗ್ರಾಮ ಎಂಬ ವಿಭಾಗಗಳನ್ನು ಒಳ ೊಂಡಿದ್ದಿತು. ಮಹಾಸಾಮಂತ ಮಹಾರಾಜ ಕುಮಾರಾಮಾತ್ಕ 
ಉಪರಿಕ ವಿಷಯಪತಿಗಳೆಂಬ ಅಧಿಕಾರಿಗಳಿರುತ್ತಿದರು. ಗುಪ್ತಕಾಲೀನ ಅಧಿಕಾರಪದಗಳಲ್ಲಿ ಕೆಲವು 
ಬೇರೆ ಹೆಸರುಗಳಲ್ಲಿ ಅಂದು ಪ್ರಚಲಿತವಾಗಿದುವು ಎಂಬುದು " ಹರ್ಷಚರಿತ 'ದಲ್ಲಿಯ ಪುಸ್ತಕಾರಿತ 
ಕರಣಿಕ ಮುಂತುದ ವೃತ್ತಿನಾಮಗಳಿಂದ ತಿಳಿಯುತ್ತದೆ. ಹರ್ಷನ ಕಾಲದಲ್ಲಿ ಚೀನಾದೇಶದ ಜತೆಗೆ 
ರಾಯಭಾರ ಸಂಬಂಧವು ಕಲ್ಪಿತವಾಗಿದ್ದುದು ಒಂದು ವಿಶೇಷ. ಕ್ರಿ. ಶ. ೬೪೧ರಲ್ಲಿ ಹರ್ಷನು ಚೀನಾ 
ದೇಶಕ್ಕೆ ಒಬ್ಬ ಬ್ರಾಹ್ಮಣ ರಾಯಭಾರಿಯನ್ನು ಕಳುಹಿಸಿದ್ದನು. ೬೪೩ರಲ್ಲಿ ಅಲ್ಲಿಂದ ಭಾರತಕ್ಕೆ ಚೀನಾದ 
ಸಾರ್ವಭೌಮನು ಒಂದು ರಾಯಭಾರವನ್ನು ಕಳುಹಿಸಿದ್ದನು. ೬೪೫ರ ವರೆಗೆ ಆ ರಾಯಭಾರವು 
ಭಾರತದಲ್ಲಿತ್ತು. ಮರುವರ್ಷ ಇನ್ನೂ ಒಂದು ರಾಯಭಾರವನ್ನು ಚೀನಾದ ಚಕ್ರವರ್ತಿ ಭಾರತಕ್ಕೆ 
ಕಳಿಸಿಕೊಟ್ಟನು. 


ಹರ್ಷವರ್ಧನನ ತರುವಾಯದ ಉತ್ತರ ಭಾರತ (ಕ್ರಿ.ಶ, ೬೫೦-೭೫೦) : 


ಗುಪ್ತಸ ್ರಸಾಮ್ರಾಜ್ಯವು ಅಸ್ತಂಗತವಾದ ಕಾಲದಲ್ಲಿ ನೋಡಿದಂತೆಯೇ ಹರ್ಷನ ಮರಣಾನಂತರದಲ್ಲಿಯೂ 
ಆತನು ಶ್ರಮವಹಿಸಿ ಕಟ್ಟಿದ ಸಾಮ್ರಾಜ್ಯವು ಹಂಚಿಹೋಗಿ ಹಲವಾರು ಸಂಸ್ಥಾನಗಳು ಮೇಲೆದ್ದವು. 
ಅಧಿಕಾರಪದಕ್ಕಾ ಗಿಸ ರ್ಥ ಪ್ರತಿಸ್ಪರ್ಧೆಗಳು ತಲೆದೋರಿದವು. ೬೩೦ರಲ್ಲಿ ಭಾರತಕ್ಕೆ ಬಂದ ಹೂಯನ್‌ 
ತ್ಸಾಂಗ್‌ ಭಾರತವನ್ನು ಕ್ರಿ. ಶ. ೬೪೫ರಲ್ಲಿ ಬಿಟ್ಟು ತೆರಳಿದ ಮೇಲೆ ವಾಂಗ್‌- ಹೂಯನ್‌ತ್ಸೆಎಂಬುವನ 
ನೇತೃತ್ವದಲ್ಲಿ ಮೂರನೆಯ ಸಾರಿ (ಕ್ರಿ. ಶ. ೬೪೬) ಭಾರತಕ್ಕೆ ಚೀನಾದೇಶದ ರಾಯಭಾರ ಬಂದಿತ್ತು. 
ಈ ವೇಳೆಗೆ ಹರ್ಷನು ತೀರಿಕೊಂಡಿದ್ದು, ಆತನ ಮಂತ್ರಿ ಅರ್ಜುನನೆಂಬವನು ಸಿಂಹಾಸನವನ್ನೇರಿದ್ದು, 
ಈತನು ರಾಯಭಾಕಕ್ಕೆ ವಿಪತ್ಕಾ ರಕವಾಗಿ ಪರಿಣಮಿಸಿದನು.  ಚೀನಾರಾಯಭಾರ ಲಿಿತವು ಈ 
ಸಂಬಂಧವಾದ ವಿವರಗಳಲ್ಲಿ ಸಾದರ ಪರವಾಗಿ ಸಂಗತಿಗಳನ್ನು ತುಂಬ ಉತೆ ್ಪ್ರೇಕ್ಷಿಸಿರುವುದು 


ಭಾರತೀಯ ಜನಜೀವನ ೧೭ 


ಕಾಣುತ್ತದೆ. ಹರ್ಷನ ಮರಣಾನಂತರದಲ್ಲಿ ಚೀನಾರಾಯಭಾರಿಯು ಅಲ್ಪಸಂಖ್ಯಾ )ಕವಾದ ಸೈನ್ಯ 


ಸಹಾಯದಿಂದ ಭಾರತವನ್ನೆಲ್ಲ ನಡುಗಿಸಿಬಿಟ ಸಿಂತೆ ವರ್ಣಿಸಿರುವುದು ಸ್ವಾರಸ್ಯವಾಗಿದೆ! 


ಈ ಕಾಲದಲ್ಲಿ ಪೂರ್ವಭಾರತದಲ್ಲಿ ಮಗಧದ ಉತ್ತರಕಾಲೀನ ಗುಪ್ತರು ಪ್ರಬಲರಾಗಿದ್ದರು. 
ಇವರಲ್ಲಿ ಮಹಾರಾಜಾಧಿರಾಜ ಬಿರುದಾಂಕಿತನಾದ ಆದಿತ್ಯಸೇನನ (ಕ್ರಿ. ಶ. ೬೭೨) ವಿಚಾರ ಸ್ವಲ್ಪ 


ನ ಮಟ್ಟಿಗೆ ತಿಳಿದಿದೆ. ಈತನು ಚೋಳರಾಜ್ಯಕ್ಕೆ ಕಾಲಿಟ್ಟ ಂತೆಯೂ ಅಶ್ವಮೇಧವನ್ನೊಳಕೊಂಡು ಹಲ 


ಯಜ್ಞ ಗಳನ್ನು ಮಾಡಿದಂತೆಯೂ ಕುಟುಬರುತ್ತದೆ. ದೇವಗುಪ್ತಾ ಯಾಗಿ ಕೆಲವರು ರಾಜ್ಯವಾಳಿದ 


ತ ಮೇಲೆ ಕ್ರಿ ಬಗ ೮ನೆಯ ಶತಮಾನದ ಪೂರ್ವಾರ್ಧದಲ್ಲಿ ಇವರ ಆಳ್ವಿಕೆ ಕೊನೆಗೊಂಡಿತು. 


ಹರ್ಷನ ಮರಣಾನಂತರ ಕೆಲಕಾಲ ಸ್ಯ ವಿದ್ಯ ಮಾನಗಳು ಸರಿಯಾಗಿ ತಿಳಿ ದಿಲ್ಲ. ಯಶೋವರ್ಮ 
ನೆಂಬ ಮಹಾಸಮರ್ಥನಾದ ಪ್ರಾಯಃ ಕವಿಯೂ ಹ ದೊರೆಯೊಬ್ಬನು (ಕ್ರಿ. ಶ. ೭೦೦-೭೪೦) 


. ಅಲ್ಲಿ ಆಳಿದನೆಂಬುದು ಆ ಕಾಲದಲ್ಲಿ ಸ್‌ ಸ ಆಸ್ಥಾನ ಕವಿಯಾಗಿದ್ದ ಭವಭೂತಿಯ ಶಿಷ್ಕನಾಗಿದ್ದ ವಾಕ್ಚತಿ 


ಯೆಂಬವನ " ಗೌಡವಹೋ ' ಎಂಬ ಪ್ರಾಕೃತ ಕಾವ್ಯದಿಂದ ತಿಳಿಯುತ್ತದೆ. ಇತ್ತೀಚಿನ ಬೆಳಕಿಗೆ ಬಂದಿರುವ 
"ರಾಮಾಭ್ಕುದಯ 'ವೆಂಬ ನಾಟಕವು ಯಶೊವರ್ಮನದೇ ಇರಬಹುದೆಂದು ತಿಳಿಯುತ್ತದೆ. ಇಲ್ಲಿಯ 
ವಿವರಣೆ ಬಲುಮಟ್ಟಿಗೆ ಸಾಂಪ್ರದಾಯಿಕವೂ ಉತ್ಪ್ರೇಕ್ಷಿತವೂ ಆಗಿದೆ. ಉತನು ಚೀನಾದೇಶಕ್ಕೆ ಬುದ್ಧ 
ಸೇನನೆಂಬ ಬೌದ್ಧ ಯತಿಯನ್ನು ಕಳಿಸಿಕೊಟ್ಟನು (ಕ್ರಿ. ಶ. ೭೩೧). ಕರ್ಣಾಟಕದ ಚರಿತ್ರೆಗೂ ಈತನ 


ತ ಸಂಬಂಧವಿದೆ. ಬಾದಾಮಿ ಚಾಲುಕ್ಕರ ವಿನಯಾದಿತ್ಯ ನೊಡನೆ ಈತನು ಹೋರಾಡಿ (ಕ್ರಿ. ಶ. ೬೯೫) 
. ಸೋತುಹೋಗಿ ಆತನಿಗೆ ಚಕ್ರವರ್ತಿಪ ಸದದ ವೈಭವದ ಸಂಕೇತಗಳನ್ನೂ ಪಾಳಿಧ್ವಜಗಳನ್ನೂ ಒಪ್ಪಿಸಿದ 


' ವಿಷಯ ತಿಳಿದಿದೆ. ಈ ಸಕಲೋತ ಶರಾಪಭನಾಥನು ಕರ್ಣಾಟಕದ ಅರಸ ನಿಗೆ ಸೋತದ್ದು ಕರ್ನಾಟಕದ 
ಚರಿತ್ರೆಯಲ್ಲಿ ಒಂದು ಗಣ್ಯವಾದ ಸಂಗತಿ. ಈ ದೊರೆ ಕಾಶ್ಮೀರದ ದೊರೆ ಲಲಿತಾದಿತ್ಯ (ಕ್ರಿ. ಶ. 


ಸುಮಾರು ೭೨೪-೭೬೦) ನೆಂಬವನಿಗೆ ಸೋತುಹೋದ ವಿಷಯ ಕಲ್ಹಣನ 6ರಾಜತರಂಗಿಣಿ'ಯಲ್ಲಿ 
ಬಂದಿದೆ. "ಉತ್ತರರಾಮಚರಿತೆ' “ ಮಹಾವೀರಚರಿತೆ” ಎಂಬ ನಾಟಕಗಳ ಕರ್ತೃವಾಗಿ ಪ್ರಸಿದ್ಧ 


* ನಾಗಿರುವ ಭವಭೂತಿಯು ಈ ಯಶೋವರೃ ನ ಆಸ್ಥಾನಕವಿಯಾಗಿದ್ದಂತೆ ಇದೇ ಗ್ರಂಥದಿಂದ ಪಿಳಿದು 


ಬರುತ್ತದೆ. 


೧೨ನೆಯ ಶತಕದ ಕಲ್ಹಣನ ರಾಜತರಂಗಿಣಿ ಕಾಶ್ಮೀರದ ಪ್ರಾಚೀನ ಚರಿತ್ರೆಯನ್ನು ತಿಳಿಯಲಿರುವ 
ಒಳ್ಳೆಯ ಆಕರ ಗ್ರಂಥವಾಗಿದೆ. ಕ್ರಿ. ಶ. ೭ನೆಯ ಶತಮಾನದಲ್ಲಿ ದುರ್ಲಭವರ್ಧವನಿಂದ ಮೊದಲಾದ 


 ಶಾಜಮನೆತನವೊಂದರಲ್ಲಿ, ಪ್ರಖ್ಯಾತನಾದ ಅರಸನಾಗಿ ಲಲಿತಾದಿತ್ಯನೆಂಬವನು (ಸು ೭೨೪-೭೬೦) 
' ಕಾಣಿಸಿಕೊಂಡನು. ಈತನು ಕೂಡ ಯಶೋವರ್ಮನಂತೆಯೇ ಚೀನಾ ಚಕ್ರವರ್ತಿಯಲ್ಲಿಗೆ ರಾಜಕೀಯ 
ಉದ್ದೇಶಕ್ಕಾಗಿ ರಾಯಭಾರಿಯನ್ನು ಕಳುಹಿದನು. ಕಲ್ಹಣನು ನಿರೂಪಿಸಿರುವ ಈತನ ದಿಗ್ವಿಜಯಗಳಲ್ಲಿ 
ಈತನು ಕರ್ಣಾಟಕಕ್ಕೆ ಬಂದಾಗ ರಟ್ಟಾ ಎಂಬ ರಾಣಿ ಈತನಿಗೆ ಗೌರವವನ್ನು ಸೂಚಿಸಿದಳೆಂದೂ ಈತನು 
' ಕಾವೇರಿಯ ದಂಡೆಯನ್ನು ತಲುಪಿದನೆಂದೂ ಕೆಲವು ದ್ವೀಪಗಳನ್ನು ಸಾಧಿಸಿದನೆಂದೂ ಹೇಳಿರುವುದು 


ಗಮನಿಸತಕ್ಕ ದ್ವಾಗಿದೆ. ತನು ಹಲವು ವಿಹಾರಗಳು ದೇವಾಲಯಗಳು ಮುಂತಾದವನ್ನು ನಿರ್ಮಿಸಿದ್ದು, 


.. ಅವುಗಳಲ್ಲಿ ಕುಶ್ಮೀರದ ಮಾರ್ತಾಂಡ ದೇವಾಲಯ ವಿಖ್ಯಾತವಾಗಿದೆ. ಈ ಮನೆತನ ೯ನೆಯ ಶತಮಾನದ 


ವರೆಗೆ ಮುಂದುವರಿಯಿತಾದರೂ ಗಣ್ಯರಾದ ಅರಸರಾರೂ ಮುಂದೆ ಕಾಣಿಸಿಕೊಳ್ಳಲಿಲ್ಲ. 

ಹರ್ಷನ ಕಾಲದಲ್ಲಿ ಆತನಿಗೆ AR ವನಾಗಿ ಪ್ರಸಿದ್ಧನಾಗಿದ್ದ ಭಾಸ್ಕರವರ್ಮನ 
ತರುವಾಯದಲ್ಲಿ ಕಾಮರೂಪದಲ್ಲಿ ಕೆಲವರು ಆಳಿದಂತೆ ತಿಳಿದಿದ್ದರೂ ಅವರ ಏಚಾರ ಸರಿಯಾಗಿ 
ತಿಳಿದಿಲ್ಲ. ಅಶೋಕ ಸಮು ದ್ರಗುಪ್ತರ ಸಾರ್ವಭೌಮತ್ವದಲ್ಲಿ ಈ ಮೊದಲು ಸೇರಿದ್ದ ನೇಪಾಳವು 
ಹರ್ಷನ ಮರಣಾನಂತರದಲ್ಲಿ ಬಹುಕಾಲ ಟಿಬೆಟ್ಟಿನ ವಶದಲ್ಲಿದ್ದು. ೮ನೆಯ ಶತಮಾನದ ಪೂರ್ವಾರ್ಧ 
ದಲ್ಲಿ ಲಿಚ್ಛವಿದೊರೆ ಪರಚಕ್ರಕಾಮನೆಂದು ಬಿರುದಾಂಕಿತನಾದ ಜಯದೇವನ ಆಳ್ವಿಕೆಗೆ ಒಳಪಟ್ಟಿತ್ತು. 


"ಇನ್ನು ಬಂಗಾಳದಲ್ಲಿ ಶಶಾಂಕನೆಂಬ ಸಮರ್ಥನಾದ ದೊರೆಯ ತರುವಾಯದಲ್ಲಿ ಅಧಿಕಾರದ ಹಸ್ತಾಂತರ 
ಗಳು ವಿದೇಶೀಯ 'ಆಕ್ರಮಣಗಳು--ಇವುಗಳ ಪರಿಣಾಮವಾಗಿ ಅವ್ಕವಸ್ಥೆ ಅನಾಯಕತ್ವಗಳು ನೆಲೆಸಿದ್ದವು. 


2 


೧೮ ಮಾನವಿಕ ಕರ್ಣಾಟಕ 


ಸ್ಸದ ಶೈಲೋದ್ಭ ವವಂಶದಲ್ಲಿ ಬಂದ ಸಯಿನ್ಯಭೀತ (ಸು ೬೧೫) ಮತ್ತು ಆತನ ಮಗ ಅಯಶೋಭೀತ 
ಕ ೬೧೯ ೪೫ಇಬ್ಬ ರೂ ಈ ಕಾಲದ ಪ್ರಸಿದ್ಧ ಅರಸರಾಗಿದ್ದರು. ಇವರು ಅಶ ಶ್ರ ಮೇಧಾದಿಯಾಗ 
ಗಳನ್ನು ನಡಸಿದರು. ವಲಭಿಯ ದೊರೆಗಳಲ್ಲಿ "ಧರಸೇನನು (ಕ್ರಿ. ಶ. ೬೪೪೬೫) ಪ್ರಖ್ಯಾತ 
ನಾಗಿದ್ದು ಈತನ ಆಸ್ಥಾ ನದಲ್ಲಿಯೇ ಪ್ರಖ್ಯಾತ ಸಂಸ್ಕೃತಕವಿ ಭಟ್ಟಿಯಿದ್ದು "ರಾವಣವಧೆ' (ಭಟ್ಟಿಕಾವ್ಯ) 
ಯನ್ನು ರಚಿಸಿದನು. ಭಟ್ಟಿಯು ತನ್ನ ಕಾವ್ಯ ದಲಿ ಪಾಣಿನಿಯ ಅಷ್ಟಾಧ್ಯಾಯಸೂತ್ರಗಳಿಗೆ ಲಕ್ಷ್ಯ 
ಗಳನ್ನು ಒದಗಿಸಿದ್ದಾನೆ. ಈತನ ಬಳಿಕ ಬಂದವರಲ್ಲಿ ಪ್ರಖ್ಯಾತನಾದವನೆಂದರೆ ಮುಮ್ಮಡಿ ಶೀಲಾದಿತ್ಯನು 
(೬೬೨-೮). ಈತನಿಗೆ ಚಾಲುಕ್ಕರೊಡನೆ ಘಟಿಸಿದ ಯುದ್ಧದ ಪ್ರಸ್ತಾ ಪವು ಚಾಲುಕ್ಕ ಶಾಸನವೆ ಇಂದರಲ್ಲಿ 
ಬಂದಿದೆ. ಚಾಲುಕ್ಕರು ರಾಷ್ಟ ಥ್ರ ಕೂಟರು ಹಾಗೂ ಪ್ರತಿಹಾರರು ಏಳಿಗೆಗೆ ಬರುತ್ತಿ ದಂತೆ ಇವರು 
ಹಿಂಜರಿತವನ್ನು | ಭವಿಸುವುದು ಅನಿವಾರ್ಯ ವಾಯಿತು. ಈ ಕಾಲದಲ್ಲಿ ಉಂಟಾದ ಅರಬ್ಬ ರ ದಾಳಿಯು 
. ವಲ್ಲಭಿಯ ನಾಶಕ್ಕೆ ಕಾರಣವಾದಂತೆ ಆಲ್ಬ ಆಯಿ ದಾಖಲೆಯಿಂದ ತಿಳಿಯುವುದು. ದು ರಾಜ 
ಪುಟಾನವೆಂದು ಕರೆಯಲ್ಪಡ ಡುತ್ತಿರುವ ಗುರ್ಜರಾತ್ರದಲ್ಲಿ ನಾನಾಭಾಗಗಳಲ್ಲಿ ಈಕಾಲದಲ್ಲಿ ಹಲವು ವಂಶ 
ಗಳವರು ಆಳುತ್ತಿದ್ದರು. "ಪ್ರತಿಹಾರರು, ಗುಹಿಲಾತರು, ಚಾಪರು, ಚಾಹಮಾನರು--ಇವರು ಗಣ್ಯರು. 
ಅಂದಿನ ರಾಜಕೀಯದಲ್ಲಿ ಚಾಲುಕ್ಕರ ಪ್ರ ಪ್ರಭಾವ ವಿಶೇಷವಾಗಿದ್ರಿತು. ಗುರ್ಜರರು ಅರಬ್ಬರ ನಾಕ 
ಉಳಿದುಕೊಂಡರೂ ಮೊದಲು 'ಚಾಲುಕ್ಕ ರಿಂದಲೂ ಅನಂತರ ರಾಷ್ಟ್ರಕೂಟರಿಂದಲೂ ಕ್ಲೇಶಗಳನ್ನು 
ಸಹಸ 
ಅರಬ್ಬರ ದಾಳಿ: ಕ್ರಿ. ಶ. ೭ನೆಯ ಶತಮಾನದಲ್ಲಿ ಅರಬ್ಬರು ಪ್ರಬಲ ಸೈನ್ಯಕೀಯ ಶಕ್ತಿಯಾಗಿ 
ಕಾಣಿಸಿಕೊಂಡು ಕ್ರಿ. ಶ. ೬೩ ೭ರಲ್ಲಿ ಪಾಟ; ಕೂಡ ನುಗ್ಗಿ ಬಂದರು. ಸಿಂಧ್‌ಪ್ರಾಂತದ ಮೇಲೆ 
ನಡಸಿದ ದಾಳಿಯ (ಕ್ರಿ. ಶ. ೬೪೩) ವಿವರಗಳು " ಚಾಕ್‌ ನಾಮ' ಗ್ರಂಥದ ಮೂಲಕ ವಿಶದವಾಗಿ 
ತಿಳಿದಿದೆ. ಬೌದ್ಧ ರು ಮತ್ತು ಇತರರು ಅರಬ್ಬ ರಿಗೆ ಸಹಾಯಕರಾಗಿ ತಮ್ಮ ಭಾರತೀಯ ದೊರೆಗೆ 
ದ್ರೋಹವನ್ನು ಬಗೆದು ಅಪಜಯಕ್ಕೆ ಕಾರಣವಾದ ವಿಷಯ ತುಂಬ ವಿಷಾದಕರವಾಗಿದೆ. ಈ ದಾಳಿಯ 
ಪರಿಣಾಮವಾಗಿ ಸಿಂಧ್‌ನಲ್ಲಿ ಜಯಸಿಂಹ ದೊರೆಯ ಆಳ್ವಿಕೆಯೊಡನೆ ಹಿಂದೂರಾಜಮನೆತನದ 
ಆಳ್ವಿಕೆಯೂ ಕೊನೆಗೊಂಡಿತೆನ್ನ ಬಹುದು. ಪಶ್ಚಿ ಮಭಾರತದಲ್ಲಿ ಪ್ರತೀಹಾರ ದೊರೆ ನಾಗಭಟನೂ 
ಲಾಟಶಾಖೆಯ ಚಾಳುಕ್ಕದೊರೆ ಅವನಿಜನಾಶ್ರಯ ಪುಲಿಕೇಶಿಯೂ ಯಶಸ್ವಿಯಾಗಿ ಅರಬ್ಬರ ದಾಳಿ 
ಯನ್ನು ನಿಗ್ರಹಿಸಿದರು. ಚಾಳುಕ್ಕರಾಜ ಅವನಿಜನಾಶ್ರಯನಿಗೆ ದಕ್ಷಿಣಾಪಥದ ದೃಢಸ್ತಂಭನೆಂದೂ 
ಅಪ್ರತಿಹತರಿಗೆ ಅಪ್ರತಿಹತನೆಂದೂ ಬಿರುದು ಇದರಿಂದ ಸಲ್ಲುವಂತಾಯಿತು. ಭಾರತದಲ್ಲಿ ಅರಬ್ಬ 
ದಾಳಿಯನ್ನು ಕನೌಜಿನ ದೊರೆ ಯಶೋವರ್ಮನೂ ಕಾಶ್ಮೀರದ ದೊರೆ ಲಲಿತಾದಿತ್ಯನೂ ಎದುರಿಸಲು 
ಸಮರ್ಥರಾದರು. ಹೀಗಾಗಿ ೮ನೆಯ ಶತಮಾನದ ಮಧ್ಯಭಾಗದಲ್ಲಿ ಅರಬ್ಬರು ಭಾರತೀಯ ದೊರೆಗಳ 
ದಾಳಿ ಪ್ರತಿದಾಳಿಗಳನ್ನು ಎದುರಿಸಲಾಗದೆ ಹೇಗೋ ಸಿಂಧ್‌ ಪ್ರದೇಶದ ಸ್ವಲ್ಪಭಾಗದಲ್ಲಿ ಕಷ್ಟದಿಂದ 


ಹರ್ಷವರ್ಧನನ ತರುವಾಯದಲ್ಲಿ ದಕ್ಷಿಣಭಾರತ (ಕ್ರಿ. ಶ. ೬೫೦-೭೫೦) : 


ಈ ಕಾಲದಲ್ಲಿ ದಕ್ಷಿಣಭಾರತದ ದೇಶಗಳಲ್ಲಿ ಕರ್ಣಾಟಕವನ್ನು ತಲಕಾಡುಗಂಗರು ಆಳುಪರು 


ಮುಂತಾದವರು ಆಳುತ್ತಿ ದರು; ತಮಿಳುದೇಶವನ್ನು ಪಲ್ಲವರು ಪಾಂಡ್ಯ ರು ಚೋಳರು ಮುಂತಾದವರು 
ಆಳುತ್ತಿ ದ್ದರು. 


ತೊಂಡೈಮಂಡಲದ ನೆಲಸಿಗರಾದ ಕಾಂಚಿಯ ಪಲ್ಲವರು ಕ್ರಿ. ಪೂ. ೩ನೆಯ ಶತಮಾನದ 
ಆದಿಭಾಗದವರೆಗೆ ಮೊದಲು ಮೌರ್ಯರ ಮತ್ತು ಶಾತವಾಹನರ ಅಂಕೆಯಲ್ಲಿದ್ದು ಶಿವಸ್ಕಂದವರ್ಮನೆಂಬ 
ಪಲ್ಲವರಾಜನ (೩ನೇ ಶತಮಾನದ ಉತ್ತರಾರ್ಧ) ಕಾಲದಲ್ಲಿ ಪ್ರಕಾಶಕ್ಕೆ ಬಂದರು. ಕ್ರಿ. ತ ೩-೪ನೆಯ 
ಶತಮಾನಗಳಿಂದ ಇವರ ವಿಚಾರವಾಗಿ ಶಿಲಾಶಾಸನಗಳೂ ತಾಮ್ರಪಟಗಳೂ ದೊರೆತಿವೆ. ಶಿವಸ್ಕಂಧ 
ವರ್ಮನು ಧರ್ಮಮಹಾರಾಜಾಧಿರಾಜನೆಂದು ಬಿರುದಾಂಕಿತನಾಗಿದ್ದು ಅಗ್ನಿ ಷ್ಟೋಮ ವಾಜಪೇಯ 


ಭಾರತೀಯ ಜನಜೀವನ ೧೯ 


ಅಶ್ವಮೇಧಗಳನ್ನು ಆಚರಿಸಿ ಖ್ಯಾತನಾದನು. ಈತನ ಬಳಿಕಣ ಪಲ್ಲವರ ಚರಿತ್ರೆ ಸುಮಾರು ಒಂದು 
' ಶತಮಾನದವರೆಗೆ ಸರಿಯಾಗಿ ತಿಳಿದಿಲ್ಲ. ಸಮುದ್ರಗುಪ್ತನು ಸಾಧಿಸಿದ ದಕ್ಷಿಣದ ದೊರೆಗಳಲ್ಲಿ ಕಂಚಿಯ 
'ದೊರೆಯೂ ಒಬ್ಬನೆಂದು ತಿಳಿಯುವುದರಿಂದು, ಆಗ್ಗೆ ವಿಷ್ಣುಗೋಪನೆಂಬವನು ಆಳುತ್ತಿದ್ದನೆಂದ 
ತಿಳಿದಿರುವುದರಿಂದ, ಪಲ್ಲವರ ಆಳ್ವಿಕೆ ಮುಂದುವರಿದಿತ್ತೆಂದು ಹೇಳಬಹುದು. ಪ್ರಾಚೀನ ಪಲ್ಲವರಾಜ 
ರಲ್ಲ ಬುದ್ಧವರ್ಮ ಅಶೋಕವರ್ಮರು ಬೌದ್ಧರೇ ಆಗಿದ್ದು ಬೌದ್ಧವಿಹಾರಗಳನ್ನು ನಿರ್ಮಿಸಿದರೆಂಬುದ 
ರಿಂದ ಆ ಕಾಲದ ತಮಿಳುದೇಶದಲ್ಲಿ ಬೌದ್ಧಮತವು ಪ್ರಭಾವಶಾಲಿಯಾಗಿತ್ತೆಂದು ಹೇಳಬಹುದು. 
ಕಂಚಿಯು ಆ ಮತದ ಒಂದು ಪ್ರಮುಖ ಕೇಂದ್ರವಾಗಿದ್ದು ಖ್ಯಾತ ಬೌದ್ಧ ಮತಾಚಾರ್ಯರ ಜನ್ಮಸ್ಥಾನ 
ವಾಯಿತು. ನಲಂದಾ ವಿಶ್ವವಿದ್ಯಾನಿಲಯದ ಧರ್ಮಪಾಲನು ಕಂಚಿಯವನು. ಸಿಂಹವಿಷ್ಣು ಪಲ್ಲವನ 
ರಾಜನ (ಕ್ರಿ. ಶ. ೫೭೫-೬೦೦) ಕಾಲದಿಂದ ಪಲ್ಲವರ ಚರಿತ್ರೆ ಚೆನ್ನಾಗಿ ತಿಳಿದಿದೆ. ಈತನ ಕಾಲದಲ್ಲಿ 
ರಾಜಕೀಯವಾಗಿಯೂ ಸಾಂಸ್ಕೃತಿಕವಾಗಿಯೂ ಪಲ್ಲವರು ಪ್ರಸಿದ್ದಿಗೆ ಬಂದರು. ಸಿಂಹವಿಷ್ಣುವು 
ಪ್ರಸಿದ್ಧ ಸಂಸ್ಕೃತಕವಿ ಭಾರವಿಗೆ ಪೋಷಕನು. " ಅವಂತಿಸುಂದರೀಕಥಾಸಾರ 'ದಲ್ಲಿ ಆತನು ಭಾರವಿಗೆ 
ಪೋಷಣೆಯನ್ನಿತ್ತ ಸಂದರ್ಭವನ್ನು ವಿವರಿಸಿದೆ. ಅಲ್ಲಿ ಸಿಂಹವಿಷ್ಣುವನ್ನು ವಿದ್ವಜ್ಜನ ಪೋಷಕನೆಂದು 
ಹೇಳಿದೆ. ಪಲ್ಲವರಿಗೂ ಚಾಲುಕ್ಕರಿಗೂ ಸಹಜವೈರವೆಂಬಂತೆ ಹೋರಾಟಗಳು ನಿರಂತರವಾಗಿ ನಡೆದವು. 
ಈತನ ಪುತ್ರ ಮಹೇಂದ್ರವರ್ಮನ ಕಾಲದಲ್ಲಿ (ಸು. ೬೦೦-೬೩೦) ಆತನು ಚಾಲುಕ್ಕರ ಪ್ರಬಲನಾದ 
ದೊರೆ ಇಮ್ಮಡಿ ಪುಲಿಕೇಶಿ (ಕ್ರಿ. ಶ. ೬೧೦/೧೧-೪೨)ಯನ್ನೆದುರಿಸಿ ಹೋರಾಡಬೇಕಾಯಿತು, ಸೋಲ 
ಬೇಕಾಯಿತು. ರವಿಕೀರ್ತಿಯ ಐಹೊಳೆ ಶಾಸನದಲ್ಲಿಯೂ (ಕ್ರಿ. ಶ. ೬೩೪) ಈ ವಿಷಯ ಬಂದಿದೆ. 
ಈತನು ಮೊದಲು ಜೈನನಾಗಿದ್ದು ಬಳಿಕ ಅಪ್ಪರ್‌ ಎಂಬ ಯತಿಯ ಪ್ರಭಾವದಿಂದ ಶೈವನಾದನೆಂದೂ 
ಹಲವು ಗುಹಾಂತರ್ದೇವಾಲಯಗಳನ್ನು ಕಟ್ಟಿಸಿ 'ದೇವಾಲಯನಿರ್ಮಾಪಕ 'ನೆಂಬ ಬಿರುದಿಗೆ ಪಾತ್ರನಾದ 
ನೆಂದೂ ತಿಳಿಯುವುದು. ಈತನು ನಿರ್ಮಿಸಿದ ದೇವಾಲಯಗಳು ತಿರುಚನಾಪಳ್ಳಿ ವಲ್ಲಂ ಮಹೇಂದ್ರವಾಡಿ 
' ದಳವಾನೂರುಗಳಲ್ಲಿ ಕಂಡುಬಂದಿವೆ. ತ್ರಿಮೂರ್ತಿಗಳಿಗಾಗಿ ದೇವಾಲಯಗಳನ್ನು ಈತನು ಕಟ್ಟಿಸಿದನು. 
' ಈತನಿಗೆ ಸಾಹಿತ್ಯ ಸಂಗೀತ ಚಿತ್ರ ಮೊದಲಾದವುಗಳಲ್ಲಿ ವಿಶೇಷವಾಗಿ ಆಸಕ್ತಿಯಿದ್ದಂತೆ ತಿಳಿದುಬಂದಿದೆ. 
' ಮತ್ತವಿಲಾಸಪ್ರಹಸನ 'ವೆಂಬ ನಾಟಕದ ಕರ್ತೃವಾದ ಈತನು ಸಂಗೀತದ ಮೇಲೆ ಕೂಡ ಗ್ರಂಥವನ್ನು 
ಬರೆದಿರಬಹುದೆಂದು ಭಾವಿಸಲಾಗಿದೆ. ಪ್ರಸಿದ್ಧ ವಾದ, ಸಂಗೀತವಿಷಯಕವಾದ ಕುಡಿಮಿಯಾ ಮಲೈ 
ಸಂಸ್ಕೃತ ಶಾಸನವು ಈತನ ಪ್ರೋತ್ಸಾಹದಂತೆ ಹಾಕಿಸಲಾಯಿತು ಎನ್ನುತ್ತಾರೆ. ಮಹೇಂದ್ರವರ್ಮನ 
ಪುತ್ರ ನರಸಿಂಹವರ್ಮನು (ಸು. ೬೩೦-೬೬೮) ಪಲ್ಲವದೊರೆಗಳಲ್ಲಿಯೇ ಮಹಾಸಮರ್ಥನಾದವನು. 
' ಈತನು ಪುಲಿಕೇಶಿ 11 ಯನ್ನು ಸೋಲಿಸಿದ್ದೇ ಅಲ್ಲದೆ ಆತನ ರಾಜಧಾನಿಯನ್ನೇ ಆಕ್ರಮಿಸಿ (ಕ್ರಿ. ಶ. 
೬೪೨) " ವಾತಾಪಿಕೊಂಡ 'ಎನ್ನಿಸಿದನು. ಸಿಂಹಳ ದ್ವೀಪಕ್ಕೆ ನೌಕಾದಳವನ್ನು ನಡಸಿ ಯಶಸ್ವಿಯಾದನು. 
ಮಹಾಬಲಿಪುರದಲ್ಲಿ ಕೆಲವು ಏಕಶಿಲಾದೇವಾಲಯಗಳನ್ನು : (" ರಥಗಳು') ನಿರ್ಮಿಸಿ, ಆ ಸ್ಥ ಳಕ್ಕೆ 
ಪ್ರಾಮುಖ್ಯವನ್ನು ತಂದುಕೊಟ್ಟನು. ಕ್ರಿ. ಶ. ೬೪೦ರಲ್ಲಿ ಇಲ್ಲಿಗೆ ಬಂದಿದ್ದ ಹೂಯನ್‌ತ್ಸಾಂಗ್‌ ಕೊಡುವ 
ವಿವರಣೆಯಂತೆ ಈತನ ಕಾಲಕ್ಕೆ ಕಂಚಿಯಲ್ಲಿ ನೂರಕ್ಕಿಂತ ಹೆಚ್ಚು ಬೌದ್ಧವಿಹಾರಗಳಿದ್ದವು; ಅವುಗಳನ್ನು 
ಹತ್ತುಸಾವಿರ ಯತಿಗಳಿರಬಹುದಾಗಿದ್ರಿತು. ಇವುಗಳಲ್ಲಿ ಪ್ರಸಿದ್ಧ ವಾದುದು " ರಾಜವಿಹಾರ'. ಉಳಿದ 
೮೦ ಇತರ ದೇವಾಲಯಗಳಲ್ಲಿ ಹೆಚ್ಚಿನವು ದಿಗಂಬರಶಾಖೆಯ ಜೈನರಿಗೆ ಸೇರಿದವಾಗಿದ್ದವು. 


ಇದಿಷ್ಟು ಕ್ರಿ. ಶ. ೬೫೦ರ ಮೊದಲಿನ ಪಲ್ಲವರ ಚರಿತ್ರೆಗೆ ಸೇರಿದ ಸಂಗತಿಗಳು. ಕ್ರಿ. ಶ. ಸು. 
೬೭೦ ರಿಂದ ೬೯೫ರವರೆಗೆ ಆಳಿದ, ನರಸಿಂಹವರ್ಮನ ಮೊಮ್ಮಗ ಪರಮೇಶ್ವರವರ್ಮನು I. ಚಾಲುಕ್ಕ 
ವಿಕ್ರಮಾದಿತ್ಯ 1ನ ಪ್ರತಿಭಟನೆಯನ್ನೆ ದುರಿಸಬೇಕಾಯಿತು. ವಿಕ್ರಮಾದಿತ್ಯನು ತನ್ನ ತಂದೆ ಪುಲಿಕೇಶಿಗೆ 
ಪಲ್ಲವರಿಂದ ಉಂಟಾದ ಗತಿಗೆ ತಕ್ಕ ಪ್ರತೀಕಾರವನ್ನು ಕೈಕೊಂಡು ಯಶಸ್ವಿಯಾದನು. ಪರಮೇಶ್ವರ 
'ವರ್ಮನು ಶಿವಭಕ್ತನಾಗಿದ್ದು ,ಕರೆಕಿಯ ಹತ್ತಿರ ಕುರ್ರಂ ಎಂಬಲ್ಲಿ ಒಂದು ಶಿವಾಲಯವನ್ನು ಕಟ್ಟಿಸಿದನು. 
ಈತನ ಮಗ ನರಸಿಂಹವರ್ಮನು 1 (ಸು. ೬೯೫-೭೨೨) ತಂದೆಯಂತೆಯೇ ಶಿವಭಕ್ತನಾಗಿದ್ದು ಕಂಚಿಯ 
ಪ್ರಸಿದ್ಧ ಕೈಲಾಸನಾಥ ದೇವಾಲಯವನ್ನು ಕಟ್ಟಿಸಿದನು. ಚೀನಾದೇಶಕ್ಕೆ ರಾಯಭಾರವನ್ನು ಕಳುಹಿಸಿ 


೨೦ ಮಾನವಿಕ ಕರ್ಣಾಟಕ 


ದನು. ದಂಡಿಯ ಈತನ ಆಸ್ಥಾನದಲ್ಲಿದ್ದನೆಂದು ಕೆಲವರು ಹೇಳುತ್ತಾರೆ. ಕ್ರಿ. ಶ. ೭೪೦ರಲ್ಲಿ ಆಳಿದ 
ನಂದಿವರ್ಮನು ವಿಷ್ಣು ಭಕ್ತನಾಗಿದ್ದು ಕಂಚಿಯಲ್ಲಿ ಮುಕ್ತೇಶ್ವರ ಮತ್ತು ವೈಕುಂಠ ಪೆರುಮಾಳ್‌ 
ದೇವಾಲಯಗಳನ್ನು ಕಟ್ಟಿಸಿದನು. ಯತಿಶ್ರೇಷ್ಠರಾದ ತಿರುಮಂಗೈ ಆಳ್ವಾರ್‌ ಈತನ ಕಾಲದಲ್ಲಿದ್ದವರು. 
ಕ್ರಿ. ಶ. ೬೦೦ ರಿಂದ ೭೫೦ರವರೆಗೆ ಪಲ್ಲವರು ಉಚ್ಛಾ ೨ಯಸ್ವಿತಿಯಲ್ಲಿದ್ದರು. ಈ ಕಾಲದಲ್ಲಿ ಪಲ್ಲವರ 
ಚಾಲುಕ್ಕರಿಂದ ಮಾತ್ರವೇ ಅಲ್ಲದೆ ರಾಷ್ಟ್ರಕೂಟರಿಂದಲೂ ಪಶ್ಚಿ ಮಗಂಗರಿಂದಲೂ ಹೋರಾಟಗಳನ್ನು 
ಎದುರಿಸಬೇಕಾಯಿತು. 

ಪಲ್ಲವರ ಕಾಲದಲ್ಲಿ ಸಾಹಿತ್ಯ ಸಂಗೀತ ಚಿತ್ರ ಶಿಲ್ಪ ಮತ್ತು ವಾಸ್ತುಶಿಲ್ಪಗಳು ಚೆನ್ನಾಗಿ ಅಭಿವೃದ್ಧಿ ಗೆ 
ಬಂದವು... ದೇವಾಲಯಗಳು ಮತ್ತು ಗುಹಾಂತರ್ದೇವಾಲಯಗಳಲ್ಲಿ ಮಹೇಂದ್ರಶೈಲಿ ಮಾಮಲ್ಲಶೈಲಿ 
ಮುಂತಾದ ಶೈಲಿಗಳು ಹುಟ್ಟಿಕೊಂಡವು. ಮಹಾಬಲಿಪುರದ ಪಂಚರಥಗಳೆಂಬ ಹೆಸರಿನ ಏಕಶಿಲಾ 
ದೇವಾಲಯಗಳು ಕ್ರಿ. ಶ. ೭ನೆಯ ಶತಮಾನದ ಪೂರ್ವಾರ್ಧದಲ್ಲಿ ನಿರ್ಮಾಣವಾದ ವಿಶಿಷ್ಟ ವಾಸ್ತು 
ಕಲಾ ರಚನೆಗಳು. ಪುದುಕೋಟೆ ಪ್ರಾಂತದ ಸಿತ್ತನ್ನವಾಸಲ್‌ನ ಗುಹಾದೇವಾಲಯದ ಚಿತ್ರಗಳು 
ಜೈನ ಧರ್ಮದ ವಸ್ತು ಮತ್ತು ಸಂಕೇತಗಳನ್ನು ಕುರಿತವು. ಹಾಗೆಯೇ ಕಂಚಿಯ ಕೈಲಾಸನಾಥ ದೇವ 
ದೇವಾಲಯದಲ್ಲಿಯೂ ಮಲೈಯಡಿಪಟ್ಟಿ ಪಾನಮಲೈಯ ವೈಷ್ಣವ ದೇವಾಲಯದಲ್ಲಿಯೂ ಇಂತಹ 
ಭಿತ್ತಿಚಿತ್ರಗಳನ್ನು ಕಾಣಬಹುದು. ಪಲ್ಲವದೊರೆಗಳು ವಿದ್ವಾ ಸರಿಗೆ ಪೋಷಕರಾಗಿದ್ದುದೇ ಅಲ್ಲದೇ 
ಸ್ವತಃ ವಿದ್ವತ್ತನ್ನು ಗಳಿಸಿದವರಾಗಿದ್ದರು. ಕಂಚಿ ಸಂಸ್ಕೃತವಿದ್ಯಾಭ್ಯಾಸದ ಉನ್ನತಕೇಂದ್ರವಾಗಿದ್ದಿತು. 
ಕುರ್ರಂ ಗ್ರಾಮವೊಂದರಲ್ಲಿಯೇ ೧೦೮ ಸಂಸಾರಗಳು ೪ ವೇದಗಳನ್ನು ಅಧ್ಯಯನ ಮಾಡಿದವರಾಗಿದ್ದರು. 

ಚೋಳರು ಮತ್ತು ಇತರರು: ಚೋಳರು ಕ್ರಿ. ಶ. ೧೦ನೆಯ ಶತಮಾನದಿಂದ ದಕ್ಷಿಣ ಭಾರತದ 
ಚರಿತ್ರೆಯಲ್ಲಿ ಪ್ರಬಲಿಸಿದರಾದರೂ ತಮಿಳು ಮತ್ತು ತೆಲಗುದೇಶಗಳ ಉರೈಯೂರು ಮತ್ತು ರೇನಾಡು 
ಗಳಲ್ಲಿ ಅವರು ೪ನೆಯ ಶತಮಾನದಿಂದೀಚೆಗೆ ಪ್ರಬಲ ರಾಜಕೀಯಶಕ್ತಿಗಳಾದ ಕಳಭ್ರರು, ಪಲ್ಲವರು, 
ಪಾಂಡ್ಕರು ಇವರ ಅಧೀನದಲ್ಲಿಯೇ ಸಾಮಾನ್ಯಸ್ಥಿ ತಿಯಲ್ಲಿರುತ್ತಿದ್ದರು... ಹೂಯನ್‌ತ್ಸಾಂಗ್‌ನ 
ಮಾತಿನಲ್ಲಿ ರೇನಾಡುಪ್ರಾಂತದಲ್ಲಿ ಬೌದ್ಧಮತವು ಕ್ಷೀಣಸ್ಥಿತಿಯಲ್ಲಿಯೂ ಹಿಂದೂ ಮತ್ತು ಜೈನಮತಗಳು 
ಉತ್ತಮ ಸ್ಥಿತಿಯಲ್ಲಿಯೂ ಇದ್ದಹಾಗೆ ತಿಳಿಯುವುದು. ಚೋಳರಿಗೂ ಪಾಂಡ್ಯರಿಗೂ ಭಯಾಸ್ಪದ 
ರಾಗಿದ್ದ ಕಳಭ್ರರ ಮೂಲ ಅನೇಕ ಭಿನ್ನಾಭಿಪ್ರಾಯಗಳಿಗೆ ಎಡೆಮಾಡಿದೆ. ಕ್ರಿ. ಶ. ೬ನೆಯ ಶತಮಾನದ 
ಕೊನೆಯಲ್ಲಿ ಇವರನ್ನು ಅಡಗಿಸಿ ಪಾಂಡ್ಕರು ಅಭ್ಯುದಯಕ್ಕೆ ಬಂದರು. ಕ್ರಿ. ಶ. ೬೪೦ರಲ್ಲಿ ದಕ್ಷಿಣ 
ಭಾರತಕ್ಕೂ ಬಂದಿದ್ದ ಹೂಯನ್‌ತ್ಸಾಂಗ್‌ ಇವರ ರಾಜ್ಯವನ್ನೂ ದೇಶವಾಸಿಗಳನ್ನೂ ಸ್ವಾರಸ್ಯವಾಗಿ 
ವರ್ಣಿಸಿರುತ್ತಾನೆ: “ಅದು ಮುತ್ತುಗಳ ಕೋಠಿ, ಅಲ್ಲಿಯ ಜನ ಬಣ್ಣದಲ್ಲಿ ಕಪ್ಪು, ನಡವಳಿಕೆಯಲ್ಲಿ 
ಒರಟು. ಅವರು ನಾನಾಧರ್ಮಗಳಿಗೆ ಸೇರಿದವರು. ಸಂಸ್ಕೃತಿಯ ಬಗೆಗೆ ಆಸಕ್ತಿಯಿಲ್ಲದವರು. ವ್ಯಾಪಾರ 
ದಲ್ಲಿ ಮಾತ್ರ ನಿಪುಣರು.” ಅರಿಕೇಸರಿ ಪರಾಂಕುಶ ಮಾರವರ್ಮನ (ಸು. ೬೭೦-೭೧೦) ಕಾಲದಲ್ಲಿ 
ಪಾಂಡ್ಯರು ಉತ್ತಮಸ್ಥಿತಿಯನ್ನು ಮುಟ್ಟಿದರು. ಈತನು ಜೈನಮತದಿಂದ ಶೈವಮತಕ್ಕೆ ಸಂಬಂದರ್‌ 
ಎಂಬ ಯತಿಯಿಂದ ಪರಿವರ್ತಿತನಾದಮೇಲೆ ಜೈನಮತೀಯರ ವಿಚಾರದಲ್ಲಿ ಕ್ರೂರಿಯಾಗಿ ನಡೆದು 
ೂಂಡನೆಂದು ತಿಳಿಯುತ್ತದೆ. ಇನ್ನೊಬ್ಬ ಸಮರ್ಥಶಾಲಿಯಾದ ಪಾಂಡ್ಯದೊರೆ ಮಾರವರ್ಮ ರಾಜ 
ಸಿಂಹನು ಪಲ್ಲವರನ್ನು ನಿಗ್ರಹಿಸಿ ಖ್ಯಾತನಾದನು. ಈತನು ಗೋಸಹಸ್ರ ಹಿರಣ್ಯಗರ್ಭಾದಿ ಮಹಾದಾನ 
ಗಳನ್ನು ಮಾಡಿದನು. ಮೂಲಕೂಟ ಅಥವಾ ಮಧುರೆಯಲ್ಲಿ ಬೌದ್ಧಮತವು ಕ್ಷೀಣ ಸ್ಥಿ ತಿಯಲ್ಲಿದ್ದಿತು. 
ಬೌದ್ಧ ವಿಹಾರಗಳು ಅನೂರ್ಜಿಶಸ್ಥಿತಿಯಲ್ಲಿದ್ದವು. ಹಿಂದೂ ದೇವಾಲಯಗಳು ಅಧಿಕಸಂಖ್ಯಾಕವಾಗಿ 
ದ್ದವು, ದಿಗಂಬರ ಜೈನರೂ ತಂಡತಂಡವಾಗಿದ್ದರು-ಎಂದು ಮುಂತಾಗಿ ಹೂಯನ್‌ತ್ಸಾಂಗ್‌ 
ಬರೆದಿರುತ್ತಾನೆ. 


೬ 


ಕ್ರಿ. ಶ. ೮ನೆಯ ಶತಮಾನದ ಉತ್ತರಾರ್ಧದಿಂದ ೧೦ನೆಯ ಶತಮಾನದ ಉತ್ತರಾರ್ಧದವರೆಗೆ 
ಭಾರತದ ಹಾಗೂ ಕರ್ಣಾಟಕದ ಚರಿತ್ರೆಯಲ್ಲಿ ಅತಿ ಪ್ರಸಿದ್ಧರಾಗಿ ರಾಜ್ಯವಾಳಿದ ಅರಸುಮನೆತನವೆಂದರೆ 
ರಾಷ್ಟ್ರಕೂಟರ ಮನೆತನ. 4 ಈ 


ಭಾರತೀಯ ಜನಜೀವನ ೨೧ 


ರಾಷ್ಟ್ರಕೂಟರ ಕಾಲದ ಉತ್ತರಭಾರತ (ಕ್ರಿ.ಶ. ೮೯ನೆಯ ಶಶಮಾನಗಳು) : 


ಆ 
ಸ್ಯ 
ಶಿ ಪ್ರತೀಹಾರರು: ೧ನೆಯ ನಾಗಭಟನು ಅರಬ್ಬರ ದಾಳಿಯನ್ನು ಯಶಸ್ವಿಯಾಗಿ ಎದುರಿಸಿದ 
"4 ಮೇಲೆ ಪ್ರತೀಹಾರರ ಮನೆತನ ಲನೆಯ ಶತಮಾನದ ಪೂರ್ವಾರ್ಧದಲ್ಲಿ ಅಭ್ಯುದಯ ಸಿತಿಗೇರಿತು. 
| ಈ ಮನೆತನವು ಅಂದಿನಿಂದ ಒಂದು ಶತಮಾನಕಾಲ (ಕ್ರಿ. ಶ. ೭೫೦-೮೫೦) ಕನೌಜಿನಲ್ಲಿ ಉಚ್ಚಾಯ 
೫ ಸಿ ತಿಯಲ್ಲಿದ್ದಿತು. ಈ ಮನೆತನದ ಮಹತ್ವವನ್ನು ಗುಪ್ತ ಜತ್ತ ಹರ್ಷವರ್ಧದನನ ಕನೌಜಿನ 
ಸಾಮ್ರಾಜ್ಯ ಗಳೊಡನೆ ಅಳೆದುನೋಡಿ ಇದಕ್ಕೆ ಚೆರಿತ ್ರಿಕಾರರು ಹೆಚ್ಚಿನ ಬೆಲೆಯನ್ನು ಕೊಟ್ಟಿರುವುದುಂಟು 
* ಹಾಗೆಯೇ ಈ ಮನೆತನದ ಭೋಜ (೮೩- ೬೮೨) ಮತ್ತು ೧ನೆಯ: ಚೋ ಪಾಲ ಸ ಬ್ಯ ಇವರನ್ನು 
' ಠಾಷ್ಟ್ರಕೂಟ ಮತ್ತು ಪಾಲರಲ್ಲಿ ಖ್ಯಾತಿವೆತ್ತ ಅರಸರೊಡನೆ ಹೋಲಿಸಿರುವುದುಂಟ ಪ್ರತೀಹಾರರಿಗೆ 
ರಾಷ್ಟ್ರಕೂಟರು ಆಜನ್ಮವೈರಿಗಳು. ೯ನೆಯ ಶತಮಾನದ ಭಾರತದ ರಾಜಕೀಯ pes: ಆದಿ 
' ವರಾಹಮಿಹಿರ ಮುಂತಾದ ಹೆಸರುಗಳಿದ್ದ ಭೋಜನು ಮಹಾಯೋಧನೂ ಸಾಮ್ರಾಜ್ಯನಿರ್ಮಾಪಕನೂ 
ಆಗಿದ್ದನು. ಭಗವತಿಯ ಭಕ್ತ ನಾಗಿದ್ದನು.' ಕಾವ್ಯ ಮಾಮಾಂಸೆಯ ಕರ್ತೃವಾದ ರಾಜಶೇಖರ ಕವಿಯು 
ಮಹೇಂದ್ರಪಾಲ (೧) ಮತ್ತು ಆತನ ಪುತ್ರ ಮಹೀಪಾಲನು (ಕ್ರಿ. ಶ. ೯0೨) ಇವರ ಆಸ್ಥಾನದಲ್ಲಿ ಕವಿ 
ಯಾಗಿದ್ದನು. ಮಹೇಂದ್ರಪಾಲನ ಗುರುವಾಗಿದ್ದನು. ಮಹೀಪಾಲನಿಗಾಗಿ ಬಾಲಭಾರತವನ್ನು ರಚಿಸಿ 
ದನು. ಅಲ್ಲದೆ ಕೆಲವರ ಅಭಿಪ್ರಾಯದಂತೆ ಕ್ಷೇಮೀಶ್ವರನು ಚಂಡಕೌಶಿಕ ನಾಟಕವನ್ನು ಈ ಮಹೀಪಾಲನಿ 
ಗಾಗಿ ರಚಿಸಿ ದಂತೆ ತಿಳಿಯುತ್ತದೆ. ಭೋಜನು ಟಿನಿಲ್ಲಿಸಿದ ಪ್ರತೀಹಾರ ಸಾಮ್ರಾಜ್ಯ ವನ್ನು ಆಮೇಲಿನ 
ಇಬ್ಬರೂ ಉಳಿಸಿ ಬೆಳೆಸಿದರು. ಆದರೆ ಮಹೀಪಾಲನ ರಾಜ್ಯ ರಾಷ್ಟ್ರಕೂಟರ ದೆಸೆಯಿಂದ ನಿಷ್ಕಂಟಕ 
೨ ವಾಗಿರುವುದು ಸಾಧ್ಯವಾಗದೆ ಸುಮಾರು ೯೧೫ ರಿಂದೀಚೆಗೆ ಆ ಕೆಲವು ಪ್ರದೇಶಗಳು ಕೈಬಿಟ್ಟು 
ಹೋದವು; ಮತ್ತೆ ಮೊದಲಿನಂತೆ ಚೇತರಿಸಿಕೆಳ್ಳುವುದೂ ಸಾಧ್ಯವಾಗಲಿಲ್ಲ. ಈ ಸಂಬಂಧದಲ್ಲಿ ಜ್ರ 
ಮಹೀಪಾಲನನ್ನು ರಾಷ್ಟ್ರಕೂಟ ಚಕ್ರವರ್ತಿ ಮುಮ್ಮಡಿ ಇಂದ್ರನ ಸಾಮಂತನಾಗಿದ್ದ ವೇಮುಲವಾಡ 
ಚಾಲುಕ್ಕರ ನರಸಿಂಹನು ಸೋಲಿಸಿ ಗಂಗಾನದೀತಟದವರೆಗೆ ಬೆನ್ನಟ್ಟಿಕೊಂಡು ಹೋದಂತೆ ಪಂಪಭಾರತ 
ದಿಂದ ತಿಳಿಯುತ್ತದೆ. ಅಲ್ಲಿ ಈ ಪದ್ಮಗಳು ಹೀಗಿವೆ: ಸಿಡಿಲವೊಲೆ ಸಿಗುವ ನರಗನ। ಪಡೆಗಗಿದುಮ್ಮಳ 
ನುಂಡೆಡೆಯೊಳುಣ್ಣ ದೆಯುಂ॥ ಕೆಡೆದೆಡೆಯೊಳ್‌ ಕೆಡೆಯದೆ ನಿಂ। ದೆಡೆಯೊಳ್‌ ನಿಲ್ಲದೆಯುಮೋಡಿದಂ 
ch (೧೨೭೭. ಗಂಗಾವಾರ್ಧಿಯೊಳಾತ್ಮ ತು।ರಂಗಮುಮಂ ಮಿಸಿಸಿ ನೆಟ್ಟಿ ಡಾಳಪ್ರಿಯ 
ನೊಳ್‌ (ಕಾಳಪ್ರಿಯದೊಳ್‌) ॥ ಸಂಗತಗುಣನಸಿಲತೆಯನಸುಂಗೊಳೆ ಭುಜವಿಜಯ ಗರ್ವದಿಂ 
ಸ್ವಾ ಪಿಸಿದಂ॥ (೧-೩೮) 


ಪಾಲರು: ೮ನೆಯ ಶತಮಾನದ ಮಧ್ಯಭಾಗದಿಂದ ವಂಗದೇಶದಲ್ಲಿ ಪಾಲರ ಮನೆತನವು 
ಪ್ರಾಬಲ್ಯಕ್ಕೆ ಬಂದಿತು. ಆವರೆಗಿನ ಅನಾಯಕತ್ವ ಗೊಂದಲಗಳು ಕೊನೆಗೊಂಡವು. ಕ್ಷತ್ರಿಯನೂ 
ಬೌದ ಮತೀಯನೂ ಆದ ಗೋಪಾಲನೆಂಬವನಿಂದ (ಸು. ೭೫೦-೭೭೦) ಈ ಮನೆತನ ಮೊದಲಾಯಿತು. 


ಎಐ 
ಧರ್ಮಪಾಲ (೭೭೦-೭೧೦) ನೆಂಬವನ ಕಾಲದಲ್ಲಿ ಪಾಲರು ಉಚ್ಚಾ ಸಸಿ ತಿಗೆ ಮುಟ್ಟಿದರು. 


ಪ್ರತೀಹಾರ ರಾಷ್ಟ್ರಕೂಟರ ಹೋರಾಟದಿಂದ ಈತ ನಿಗೆ ಪ್ರಯೋಜ ನಮಾದಾತೆ ರುತ್ತದೆ. ಧರ್ಮ 
ಪಾಲನು ಸಮುದ್ರ ್ರಗುಪ್ತನಂತೆಯೇ ನೂರು ಯುದ್ಧಗಳ ವೀರನೆನ್ನಿಸಿದವನು. ಮಹಾಸಾಮಥನ್ಯದಿಂದ 
ಗೌಡಸಾಮ್ರಾಜ್ಯವನ್ನು ಕಟ್ಟಿ ಚಕ್ರವರ್ತಿ ಬಿರುದುಗಳನ್ನು ಳೆದನು. ಉತ್ತರಾಪಥದ ಸ್ವಾಮಿಯಾದನು. 
೫ ಕೆಲವು ತಿಬಿಟೀಯ ಮೂಲದ ಗ್ರಂಥಗಳಿಂದ ಈತನು ಬೌದ್ಧ ಮತಕ್ಕೆ ಒಳ್ಳೆಯ ಪೋಷಣೆಯನ್ನು 
.. ಕೊಟ್ಟನೆಂದೂ ಬೌದ್ಧವಿಹಾರಗಳನ್ನು ನಿರ್ಮಿಸಿದನೆಂದೂ ತಿಳಿಯುವುದು. ವಿಕ್ರಮಶಿಲಾವಿಹಾರವು 
ಶ್ಲ ನಲಂದೆಗೆ ಸಾಟಿಯೆ ನ್ನಿಸಿ ಬೌದ್ಧ ವಿದ್ಯಾಕೇಂದ್ರವಾಗಿ ಪರಿಃ ಣಮಿಸಿದ್ದು ಈತನ ಕಾಲದಲ್ಲಿಯೇ ಎನ್ನ 
ಬಹುದು. ಈತನ ಪುತ್ರ ದೀವಪಾಲ (೮೧೦-೮೫೦)ನ ಕಾಲದಲ್ಲಿಯೂ ಬೌದ್ಧ ಮತಕ್ಕೆ ಓಳ್ಳೆಯ 
ಪೋಷಣೆ 'ದೊರೆಯಿತು. ವಿದೇಶೀಯ ಬೌದ್ಧ ಮನೆತನದ ಬೇಡಿಕೆಯಂತೆ ನಲಂದದಲ್ಲಿ ವಿಹಾರವನ್ನು 
ಕಟ್ಟಿಸಲು ಅವರಿಗೆ ಈತನು ಐದು ಹಳ್ಳಿ ಗಳನ್ನು ಅವರ ಬೇಡಿಕೆಯಂತೆ ಕೊಟ್ಟನು. ಪಾಲರ ಪ್ರತಿ 


ಕಕ್ಷಿಗಳಾಗಿದ್ದ ರಾಷ ಕೂಟ ಪ್ರ ಸ್ರತೀಹಾರರೇ ಪಾಲರ ಅವನತಿಗೆ ಮುಂಡೆಕಾರಣರಾದರು. 


ey MD 


w 


9೨ ಮಾನವಿಕ ಕರ್ಣಾಟಕ 


ಪೂರ್ವ ಪಶ್ಚಿಮ ಮತ್ತು ಮಧ್ಯಭಾರತಗಳ ಅರಸುಮನೆತನಗಳು: ರಾಷ್ಟ್ರಕೂಟರು ಪ್ರತಿ 
ಹಾರರು ಮತ್ತು ಪಾಲರು ಇವರ ಕಾಲದಲ್ಲಿಯೊ ಅದಕ್ಕೆ ಸ್ವಲ್ಪ ತರುವಾಯದಲ್ಲಿಯೂ ನೇಪಾಳ 
ಅಸ್ಸಾಂ ಮತ್ತು ಒರಿಸ್ಸಾಗಳಲ್ಲಿ ಕೆಲವು ಸ್ವತಂತ್ರ ರಾಜಮನೆತನಗಳು ಆಳ್ವಿಕೆಗೆ ನಡಸುತ್ತಿದವು. ಕ್ರಿ.ಶ 
೧೦ನೆಯ ಶತಮಾನದ ಹೊತ್ತಿಗೆ ನೇಪಾಳವು ತಿಬೆಟ್ಟಿನ ಆಳೊತ್ತಿನಿಂದ ಮುಕ್ತವಾಯಿತು. ಅಸ್ಸಾಂನ 
ಶಾಲಂಭನಿಂದ ಮೊದಲಾದ ಶಾಲಸ್ತಂಭ ಮನೆತನವು ಸುಮಾರು ಕ್ರಿ. ಶ. ೮೦೦ ರಿಂದ ಎರಡು ಶತಃ 
ಗಳ ಕಾಲ ಆಳಿತು. ಒರಿಸ್ಸಾದಲ್ಲಿ ಕರ, ಭಂಜ, ಮೊದಲಾದ ಮನೆತನಗಳ. ಆಳುತ್ತಿದ್ದವು. ಪ್ರತೀಹಾಥ 
ರಾಜ್ಯದ ಕಟ್ಟೊಡದ ಮೇಲೆ ಮಧ್ಯ ಮತ್ತುಪಶ್ಚಿಮ ಭಾರತಗಳಲ್ಲಿ ಮೇಲೆದ್ದ ಸಣ್ಣ ಪುಟ್ಟ ಅರಸೊತ್ತಿ? 
ಗಳಲ್ಲಿ ಬುಂದೇಲ್‌ ಖಂಡವನ್ನು ಕ್ರಿ. ಶ. ೯ನೆಯ ಶತಕದಿಂದ ಚಂದೆಲ್ಲ ಅಥವಾ ಚಂದ್ರಾತ್ರೇಯವೆಂ॥ 
ಮನೆತನವಾಯಿತು. ಚಂದೇಲರ ಹರ್ಷ(೯೦೦-೨೫) ನೆಂಬ ದೊರೆಯ ಕಾಲದಲ್ಲಿ ಭೀಮ ಅಥವಾ 
ಭೀಮಟನೆಂಬ ಕವಿ ಪ್ರತಿಭಾ ಚಾಣಕ್ಕ ಸ್ವಲ್ಪದರ್ಶನದ ಮುಂತಾದ ೫ ನಾಟಕಗಳನ್ನು ಬರೆದನ 
ಇವರ ರಾಜ್ಯಕ್ಕೆ ದಕ್ಷಿಣದ ಗಡಿಯಲ್ಲಿ ಚೇದಿವಂಶದ ಕಲಚುರಿಗಳಿದ್ದರು. ಇವರ ಎರಡು ಶಾಖೆಗಳಲ್ಲಿಒಂದ 
ತ್ರಿಪುರಿಯಲ್ಲಿಯೂ ಇನ್ನೊಂದು ಸರಯೂನದಿಯ ದಂಡೆಯಲ್ಲಿಯೂ ಅಳುತ್ತಿದವು. ಮಾಳವ 
ಪರಮಾರರ ಮುಖ್ಯಶಾಖೆ ೯ನೆಯ ಶತಮಾನದ ಮೊದಲ ಪಾದದಲ್ಲಿ ಕಾಣಿಸಿಕೊಂಡಂತೆ ಭಾ 
ಲಾಗಿದೆ. ಮಾಳವ ಮತ್ತು ಚೇದಿ ರಾಜ್ಯಗಳಿಗೆ ನೆರೆಯಲ್ಲಿ ಮಧ್ಯಭಾರತದ ಮತ್ತಮಯೂರ ಎಂಬ 
ಸ ಳದಲ್ಲಿ ಚೌಲುಕ್ಕರು ೯ನೆಯ ಶತಮಾನದ ಮಧ್ಯಭಾಗದಿಂದ ಆಳುತ್ತಿದ್ರಂತೆ ತೋರುತ್ತದೆ. ಕ್ರಿ. ಶ. 
೭-೮ನೆಯ ಶತಮಾನಗಳಿಂದಲೇ ಚಾಹಮಾನರ ಎರಡು ಶಾಖೆಗಳು ಲಾಟದಲ್ಲಿಯೂ ಶಾಕಂಭರಿ 
ಪ್ರದೇಶದಲ್ಲಿಯೂ (ಜಯಪುರಕ್ಕೆ ಸೇರಿರುವ ಸಾಂಭರ್‌) ಅಸ್ತಿತ್ವದಲ್ಲಿದ್ದವು. ಕಾಶ್ಮೀರದಲ್ಲಿ ಲಲಿತಾ 
ಪೀಡ ಮುಕ್ತಾದಿತ್ಯನಾದಮೇಲೆ ಆತನ ಇಬ್ಬರು ಮಕ್ಕಳಿಂದ ಕಾರ್ಕೋಟ ಮನೆತನವು ಮುಂಡು 
ವರಿಯಿತು. ಕಲ್ಹಣನ ರಾಜತರಂಗಿಣಿ ಕಾಶ್ಮೀರದ ಚರಿತ್ರೆಗೊಂದು ಆಕರವಾಗಿದೆ. ಈ ಮನೆತನದ 
ವಜ್ರಾದಿತ್ಕನ ಮಗ ಜಯಾಪೀಡನ (ಕ್ರಿ. ಶ. ಸು ೭೭೦) ಆಸ್ಥಾನದಲ್ಲಿ ಕ್ಷೀರ ಉದ್ಭಟ ದಾಮೋದರ 
ಮುಂತಾದ ವಿದ್ವಾಂಸರಿದ್ದರು. ಈತನ ಮತ್ತು ಅವಂತಿವರ್ಮನ ಕಾಲದಲ್ಲಿ ರಾಜಾನಕ ರತ್ನಾಕರನೆಂ& 
ಕವಿ ಶಿವನ ಅಂಧಕಾಸುರ ವಿಜಯವನ್ನು ವರ್ಣಿಸುವ " ಹರವಿಜಯ 'ವೆಂಬ ಕಾವ್ಯವನ್ನು ಬರೆದನು, 
ಉತ್ಪಲಶಾಖೆಯ ಶಹರವರ್ಮನಕಾಲದಲ್ಲಿ ನ್ಯಾಯಮಂಜರೀಕರ್ತೃವಾದ ಜಯಸಿಂಹನೂ ಕಾದಂಬರೀ 
ಕಥಾಸಾರ ಕರ್ತೃವಾದ ಅಭಿನಂದನೂ ಇದ್ದರು. 


ಅರಬ್ಬರು ಕ್ರಿ. ಶ. ೮ನೆಯ ಶತಕದ ಮಧ್ಯಭಾಗದಿಂದ ಸಿಂಧ್‌ನಲ್ಲಿ ಹೇಗೋ ಇದ್ರುಕೊಂಡಿದ್ದರು. 
ಅವರು ಕಾಶ್ಮೀರದ ಲರಿತಾದಿತ್ಮನಿಂದಲೂ ಪ್ರತೀಹಾರರ ನಾಗಭಟನಿಂದಲೂ ಬಲವಾಗಿ ಪೆಟ್ಟುತಿಂದಿದ್ದುಡ 
ರಿಂದ, ಇನ್ನೂ ಕೆಲವರ ಪ್ರತಿಭಟನೆ ಅವರಿಗೆ ಇದ್ದುದರಿಂದ, ಭಾರತದೊಳಕ್ಕೆ ಧೈರ್ಯವಾಗಿ ಮುನ್ನುಗ್ಗು 
ವಂತಿರಲಿಲ್ಲ. ಹಿಂದೂ ದೊರೆಗಳು ಮನಸ್ಸುಮಾಡಿದ್ದರೆ ಅವರನ್ನು ಪೂರ್ತಿಯಾಗಿ ಭಾರತದಿಂಡೆ 
ಹೊರಗಟ್ಟಿ ಮುಂದೆ ಮಹತ್ತಾಗಿ ಒದಗಿದ ವಿಪತ್ತನ್ನು ತೆಪ್ಪಿಸಬಹುದಾಗಿದ್ದಿತು. ಆದರೆ ರಾಜಕೀಯ 
ನೈಪುಣ್ಯ ದೂರದೃಷ್ಟಿ ಮೊದಲಾದವುಗಳ ಕೊರತೆಯಿಂದಲೂ ಇತರ ಕಾರಣಗಳಿಂದಲೂ ಅವರು 
ಅದನ್ನು ಅಲಕ್ಷ್ಯಮಾಡಿದರು. 


ದಕ್ಮನಿನಲ್ಲಿ: ವೆಂಗಿಯ ಚಾಲುಕ್ಕರು--ನಾಲ್ವಡಿ ವಿಷ್ಣುವರ್ಧನನ ಕಾಲದಲ್ಲಿ ರಾಷ್ಟ್ರಕ 
೧ kK HN Add ವ ಲ pe 
ಚಕ್ರವರ್ತಿ ಇಮ್ಮಡಿ ಗೋವಿಂದನು ಕೃಷ್ಣವೇಣಿ ಮತ್ತು ಮೂಸಿ ನದಿಗಳ ಸಂಗಮದಲ್ಲಿ ಆತನನ್ನಿದಿರಿಸಿ 
Fe ೧೨ ತು ಆ: & 
ಆತನ ರಾಜ್ಯಕೋಶಾದಿಗಳನ್ನು ಸ್ವಾಧೀನಮಾಡಿಕೊಂಡನು. ರಾಷ್ಟ್ರಕೂಟ ಸಿಂಹಾಸನಕ್ಕೆ ಗೋವಿಂಡ 
ನಿಗೂ ಧ್ರುವನಿಗೂ ನಡೆದ ಹೋರಾಟದಲ್ಲಿ ಗೋವಿಂದನಿಗೆ ರಾಷ್ಟ ಕ್ರೈಕೂಟರಿಂದ ದಮನ ಮಾಡಲ್ಪಟ್ಟಿ 
ಜ್‌ ಮೊದಲಾದ ರಾಜ್ಯಗಳ ಅರಸರು ನೆರವು ನೀಡಿಯೂ ಧ್ರುವನೇ ಸಿಂಹಾಸನ ಬರುವಂತಾಯಿತು 
ಹ ನಾಲ್ವಡಿ ವಿಷ್ಣುವರ್ಧನನ ಪುತ್ರ ತ್ರಿಭುವನಾಂಕುಶ ಬಿರುದಾಂಕಿತನಾದ ಇಮ್ಮಡಿ ವಿಜಯಾ 
ದಿ] (ಇ ಕ ~ PRR ಇ ಹ be 
ಕ್ಯ ಚಾ ನಾ ರಾಷ್ಟ್ರಕೂಟರ ಮತ್ತು ಗಂಗರ ನೆರವು ಪಡೆದು ತನಗಿದಿರಾದ ಇ 
ಸೋದರ ಭೀಮನನ್ನು ನಿಗ್ರಹಿಸಿದ್ದು ಮಾತ್ರವಲ್ಲದೆ. ಸುಮಾರು ೧೨ ವರ್ಷಕಾಲ ನಡೆದ ಸುದೀರ್ಫ 


ಭಾರತೀಯ ಜನಜೀವನ ೨ 


| ಯುದ್ದ ಪರಂಪರೆಯಲ್ಲಿ ರಾಷ್ಟ್ರಕೂಟ ಮತ್ತು ಗಂಗರನ್ನೇ Pe ಕರಗ ನ ನಿಗ್ರಹಿಸಿ ಯಶೋ 
p ಭಾಗಿಯಾದನು. ಆದರೆ ಈ ಯಶಸ್ಸು ಸ್ಥಿರವಾಗಲಿಲ್ಲ. ಲ್ಪಕಾಲದಲ್ಲಿಯೇ ೧ನೆಯ ಅಮೋಘ 
y 'ವರ್ಷನು (ಕಿ. ಶ. ೮೧೪-೮೭೭) ಚಾಲುಕ್ಕ, ರನ್ನು ತನ್ನ ರಾಜ ದಿಂದ ಉಚ್ಛಾಟಿಸಿದನು. ಮುಂದೆ 
೫ ಆಳಿದ ಕೆಲವರಲ್ಲಿ ಮುಮ್ಮಡಿ ವಿಜಯಾದಿತ ನು ವ ಮಹಾಸಮರ್ಥನಾದನು. ಆತನ ದಿಗ್ನಿಜಯೋದ್ಯೋಗ 
ನ ್ನ ಕೈಕೊಂಡು ದಕ್ಷಿಣದಲ್ಲಿ ಪಲ್ಲವ ಪಾಂಡ್ಯ ರು ಮೊದಲಾದವರನ್ನೂ ಉತ್ತ ರದಲ್ಲಿ ರಾಷ್ಟಕೂಟರು 
| ಕಳಚುರಿಗಳು ಮೊದಲಾದವರನ್ನೂ ಸೋಲಿಸಿ ಖ್ಯಾತಿಗಳಿಸಿದನು. ವಿಜ ಯಾದಿತ್ಯನ ಸೋದರ ವಿಕ್ರಮಾ 
ದಿತ್ಯನ ಪುತ್ರ ೧ನೆಯ ಚಾಲುಕ್ಕ 1 ಭೀಮನು (೮೯೨-೯೨೨) ದೀನದಲಿತರಿಗೂ ಸಾಧುಸಂತರಿಗೂ 
 ಪರಮಾಪ್ರನೆನ್ನಿಸಿದ ಸಾತ್ತ್ವಿಕ ವ್ಯಕ್ತಿಯಾಗಿದ್ದನು. ರಾಷ್ಟ್ರ ಕೂಟರೊಡನೆ ವೆಂಗಿಯ ಚಾಲುಕ್ಕರ 
ಹೋರಾಟ ಈತನ ಕಾಲದಲ್ಲಿಯೂ ಮುಂದುವರಿಯಿತು. ರಾಷ್ಟ್ರಕೂಟ ಇಮ್ಮಡಿ ಕೃಷ್ಣನ ಸಾಮಂತ 
ನಾಗಿದ್ದ ವೇಮುಲವಾಡ ಚಾಲುಕ್ಕ ಶಾಖೆಯ ಬದ್ದೆಗನು ಈ ಚಾಲುಕ್ಕ ಭೀಮನನ್ನು ಪರಾಜಿತನನ್ನಾಗಿ 
ಮಾಡಿದ ವಿಷಯ ಪಂಪಭಾರತದಲ್ಲಿ " ...ಮೊಸುಳೆಯಂ ಪಿಡಿವಂತಿರೆ ನೀರೊಳೊತ್ತಿ ಭೀ। ಮನನ 
 ತಿಗರ್ವದಿಂ ಪಿಡಿಯೆ ಮೆಯ್ಗ ಲಿ ಬದ್ವೆಗನನ್ನನಾವನೋ (೧-೨೬) ” ಎಂದು ವರ್ಣಿಸಿದೆ. ಹೀಗೆಯೇ 
೧ನೆಯ ಅಮ್ಮನ ಮಗ (೯೨೨-೯೨೯) ಐವಡಿ ವಿಜಯಾದಿತ್ಯನನ್ನು (ಕ್ರಿ. ಶ. ೯೨೯) ೧ನೆಯ 
ಯುದ್ಧ ಮಲ್ಲನ. ಮಗ ತಾಳನು ದಾಯಾದ್ಯ ವೈರದಿಂದ (ಸು. ೯೨೭-೩೬) ಪದಚ್ಯುತಿಗೊಳಿಸಿ ತಾನೆ 
i 'ದೊರೆಯೆನಿಸಿದಾಗ (ಕ್ರಿ. ಶ. ೯೨೯). ಹೇಗೊ ಸೆರೆಯಿಂದ ತಪ್ಪಿ ಸಿಕೊಂಡು ವಿಜಯಾದಿತ್ಯ ನು ಆಗ್ಗೆ 
' ಪ್ರಬಲನಾಗಿದ್ದ ವೇಮುಲವಾಡದ ಇಮ್ಮಡಿ ಅರಿಕೇಸರಿಗೆ ಶರಣು ಬಂದನೆಂದು ತಿಳಿಯುವುದು. ಈ 
ಸಂದರ್ಭದ ಪಂಪಭಾರತದಲ್ಲಿ ಬಂದಿರುವ " ಮುಂ ಬಿಜ್ಜನಂ ಕಾದರಿಗನುಮಿದರಂ ಕಾವುದೇಂ ಜೋದ್ಯ 
ಮಾಯ್ತೇ' ಎಂಬ ಉಕ್ತಿಯನ್ನು ನೆನೆಯಬಹುದು (೧೧-೬೧). ಸಿಂಹಾಸನಕ್ಕಾಗಿ ವೆಂಗಿಯ ಚಾಲುಕ್ಕ 
'ಠಲ್ಲಿ ಹೀಗೆಯೇ ಅಂತಃ ಕಲಹೆಗಳು ಮುಂದುವರೆದಂತೆ ತೋರುತ್ತದೆ. 

p ಕಲಿಂಗದ ಗಂಗರು ಕಿ. ಶ. ೮ನೆಯ ಶತಮಾನದ ಪೂರ್ವಭಾಗದಿಂದಲೂ ಶ್ರೀಕಾಕುಳಂ ಜಿಲ್ಲೆ 
"ಪ್ರದೇಶಗಳನ್ನು ಆಳುತ್ತಿದ್ದು ಕಾಲಕ್ರಮದಲ್ಲಿ ಅವರ ಕೆಲವು ಶಾಖೆಗಳು ಸ್ವೇತಕ ಜಯಂತಪು ರ ಮ 
ಕೇಂದ್ರಗಳಲ್ಲಿ ಸ್ಥಾಪನೆಯಾದಂತೆ ಕಂಡುಬರುತ್ತದೆ. 


1 ದಕ್ಷಿಣ ೨64: ಪಲ್ಲವರ ಮನೆತನವು ದಂತಿವರ್ಮ ಮತ್ತು ಮುಮ್ಮಡಿ ನಂದಿವರ್ಮಾದಿಗಳ 
ಕಾಲದಿಂದ ನರಾ: ನಂದಿವರ್ಮನು ಶಿವಭಕ್ತನ ನಾಗಿದ್ದು ತಮಿಳುಸಾಹಿತ್ಯ ವನ್ನು ಪೋಷಿಸಿದ 
ಹಾಗೆ ತಿಳಿಯುತ್ತದೆ. ನೃಪತುಂಗವರ್ಮನ ಭರ) ಕಾಲದಲ್ಲಿ ಆತನ ಮಂತ್ರಿಸಾಮಂತಾದಿಗಳು 
ವಿದ್ಯೆಗೆ ವಿಶೇಷ ಪೊ ಖಾ ಹ ಕೊಟ್ಟ ರು. ನೆಯ ಶತಮಾನದಲ್ಲಿ ಘಟಿಕಾಸ್ಮಾನಗಳು ವಿದ್ಯಾಸ್ಮಾನ 
5 ಗಳಿನಿಸಿದವು. ಅವಕ್ಕೆ ಕೊಟ್ಟ ಬ ಬ್ರಹ್ಮ A ವಿದ್ಯಾ ಭೋಗಗಳೆನ್ನಿ ಸಿದವು. ತಂಜಾವೂರಿನ ಚೋಳರು 
೫ ಉರೈಯೂರ್‌ ಪ್ರಾಂತದಲ್ಲಿಯೇ ಅಭ್ಯುದಯಕ್ಕೆ 'ಬಂದರಾದರೂ ಅವರಿಗೂ ಉರೈಯೂರ್‌ 
' ಚೋಳರಿಗೂ ಎಂತಹ ಸಂಬಂಧವಿದ್ದಿತ್ತೆಂದು ತಿಳಿಯದು. ಈ ಮನೆತನದ ಅರಸರು ನಿಷ್ಠಾವಂತ 
೫ ಶೈವರಾಗಿದ್ದರು. ಕ್ರಿ. ಶ. ೮೫೩ರಲ್ಲಿ ಅಸೆಗನೆಂಬ ಸಂಸ್ಕೃತ ಕನ್ನಡ ಭಾಷೆಗಳಲ್ಲಿ ಕೃತಿರಚನೆ ಮಾಡಿರುವುದಾಗಿ 
೫ ತ್ರಿಳಿದಿರುವ ಪ್ರಸಿದ್ಧಕವಿಯು ಚೆ ಚೋಳದೇಶದಲ್ಲಿಯೇ ವರಲಾ (ಧರಲಾ) ಎಂಬ ಪಟ್ಟಣದಲ್ಲಿ ಅವನ್ನು 
' ಫೆಚಿಸಿದಹಾಗೆ " ವರ್ಧಮಾನಚರಿತೆ' ಎಂಬ ಆತನ ಕೃತಿಯ ಪ್ರಶಸ್ತಿಭಾವದಿಂದ ತಿಳಿಯುವುದು. 
' ತೊಂಡಮಂಡಲದ ಸುಂದರ ಚೋಳನು ತಮಿಳು ಮತ್ತು ಸಂಸ್ಕೃತ ಸಾಹಿತ್ಯಗಳಿಗೆ ಪೋಷಕನಾಗಿ 
ಪ್ರಖ್ಯಾತವಾದನು. ಜಟಿಲವರ್ಮನೆಂಬ ಪಾಂಡ್ಯರಾಜನು (೭೬೫-೮೧೫) ಶಿವ ಮತ್ತು ವಿಷ್ಣುವಿನ 
ಭ್ಯ; [ನೀವಾಲಯಗಳನ್ನು ಕಟ್ಟಿಸಿದನು. 
ಶ. ೧೦ನೆಯ ಶತಮಾನದವರೆಗಿನ ಭಾರತೀಯಂ ಜನಜೀವನದ 


(ಇದು ಚಾರಿತ್ರ ್ರ್ರಕ ಕಾನ ದ 
೯ಟಿ ಹೊರತುಪಡಿಸಿದೆ. ಸಂ.) 


ಇ ಕ್ರಿ. 
ಕಃ ಪಕ್ಷಿನೋಟ. ಇದರಲ್ಲಿ ಕನಾಃ ಕವನ್ನು 


ಭಾರತದ ಏಕತೆ ಮತ್ತು ಐಕ್ಕತೆ ಇತ್ತೀಚಿನ ಘಟನೆಗಳ ಫಲವೆಂದೂ, ಅವು ಗತಕಾಲಗಳಲ್ಲಿ 
ಅಸ್ತಿತ್ವದಲ್ಲಿರಲಿಲ್ಲವೆಂದೂ ಭಾವಿಸಿದರೆ ತಪ್ಪಾದೀತು. ಭಾರತದ ಮೂಲಭೂತ ಐಕಮತ್ಯವು ಮಹಾ 
ಕಾವ್ಯಗಳಲ್ಲಿಯೂ ಮತ್ತು ಪುರಾಣಗಳಲ್ಲಿಯೂ ಇಡೀ ದೇಶಕ್ಕೆ ಕೊಟ್ಟಿರುವ “ ಭಾರತವರ್ಷ ' 
(ಭರತನ ದೇಶ) ಎಂಬ ಹೆಸರಿನಿಂದ ಸ್ಪಷ್ಟವಾಗಿ ವ್ಯಕ್ತವಾಗುತ್ತದೆ, ' ಭಾರತೀ ಸಂತತಿ” ಎಂಬ ಅಭಿ 
ಧಾನ ಭಾರತದ ಜನರಿಗೆ ಅನ್ವಯಿಸುತ್ತವೆ. 

ಉತ್ತರಮ್‌ ಯತ್‌ ಸಮುದ್ರಸ್ಯ ಹಿಮಾದ್ರೇಶ್ವೆವ ದಕ್ಷಿಣಂ 
ವರ್ಷಂ ತದ್‌ ಭಾರತಂ ನಾಮ ಭಾರತೀ ಯತ್ರ ಸಂತತಿ: 
(ವಿಷ್ಣು ಪುರಾಣ 11 ೩. ೧) 

“ ಸಮುದ್ರದ ಉತ್ತರಕ್ಕೆ ಮತ್ತು ಹಿಮಾಚ್ಛಾದಿತ ಪರ್ವತಗಳ ದಕ್ಷಿಣಕ್ಕಿರುವ ನಾಡನ್ನು ಭಾರತ 
ವೆನ್ನುತ್ತಾರೆ. ಇಲ್ಲಿ ಭರತನ ವಂಶಜರು ವಾಸಿಸುತ್ತಾರೆ. ' 

ಈ ಏಕತಾ ಮನೋಭಾವ ದೇವತಾ ಶಾಸ್ತ್ರಜ್ಞರಲ್ಲಿ, ರಾಜಕೀಯ ಚಿಂತಕರಲ್ಲಿ ಮತ್ತು ಕವಿಗಳಲ್ಲಿ 
ಎಂದಿನಿಂದಲೂ ಇದೆ. ಅವರು ಭಾರತವನ್ನು ಹಿಮಾಲಯದಿಂದ ಸಮುದ್ರಗಳವರೆಗೆ ವ್ಯಾಪಿಸಿರುವ 
ಏಕ ಸಾಮ್ರಾಟನ ಆಡಳಿತಕ್ಕೊಳಪಟ್ಟ ಸಹಸ್ರಯೋಜನಗಳ ಭೂಪ್ರದೇಶ ಎಂದಿದ್ದಾರೆ 
ಮತ್ತು ಉತ್ತರದ ಹಿಮಾವೃತ ಪರ್ವತಗಳಿಂದ ದಕ್ಷಿಣಕ್ಕೆ ಸೇತು ಬಂಧನದವರೆಗೆ, ಪೂರ್ವದ ಬ್ರಹ್ಮ 
ಪುತ್ರಾ ಕಣಿವೆಯಿಂದ ಪಶ್ಚಿಮದ ಸಿಂಧೂನದಿಯ ಸಪ್ತಮುಖಗಳ ಆಚೆಯ ಭೂಪ್ರದೇಶದವರೆಗೆ ತಮ್ಮ 
ಪ್ರಭುತ್ವವನ್ನು ಹರಡಲು ಬಯಸಿದ ರಾಜರನ್ನು ಸ್ತುತಿಸಿದ್ದಾರೆ. ಕ್ರಿ.ಪೂ. ಮೂರನೆ ಶತಮಾನದಲ್ಲಿ 
ಈ ಉಪಖಂಡದಾದ್ಕಂತ ಧರ್ಮಪ್ರಸಾರಕನಾದ ಸಾಮ್ರಾಟನೊಬ್ಬನು ಸಾಮಾನ್ಯ ಪ್ರಜೆಗೂ ತನ್ನ 
ಧರ್ಮ ಸಂದೇಶವನ್ನು ಸಾರಲು ಪ್ರಾಕೃತ ಭಾಷೆಯೊಂದೇ ಸಾಧನವಾಗಿದ್ದಿತು. ಕೆಲವು ಶತಮಾನಗಳ 
ತರುವಾಯ ಮತ್ತೊಂದು ಭಾಷೆ ಸಂಸ್ಕೃತ ಪ್ರಸಿದ್ಧಿಗೆ ಬಂದು ಈ ನಾಡಿನ ಮೂಲೆ ಮೂಲೆಯ ರಾಜ 
ಪತ್ರಾಗಾರಗಳನ್ನು ಪ್ರವೇಶಿಸಿತು. ಪ್ರಾಚೀನ ಮಹಾಕಾವ್ಯಗಳಾದ ರಾಮಾಯಣ ಮತ್ತು ಮಹಾ 
ಭಾರತಗಳನ್ನು ತಕ್ಷಶಿಲೆಯ ವಿದ್ವತ್‌ ಕ್ಷೇತ್ರಗಳಲ್ಲಿಯೂ, ಮೇಲಣ ಗಂಗಾಕಣಿವೆಯ ನೈಮಿಷಾರಣ್ಯ 
ದಲ್ಲಿಯೂ ಪಠಿಸುತ್ತಿದ್ದಂತೆಯೇ, ಕನ್ನಡನಾಡಿನ ಮತ್ತು ತಮಿಳು ದೇಶದ ರಾಜರ ಆಸ್ಥಾನಗಳಲ್ಲಿ ಸಹ 
ಅವುಗಳನ್ನು ಶ್ರದ್ಧೆ ಯಿಂದ ಪಠಿಸುತ್ತಿದ್ದರು. ವೇದ ಮತ್ತು ಪುರಾಣಗಳ ಪ್ರಾಚೀನ ಧರ್ಮ ಈಗಲೂ 
ಸಹ ಈ ನಾಡಿನ ಜನತೆಗೆ ನೆಮ್ಮದಿಯನ್ನುಂಟುಮಾಡುತ್ತಿವೆ. ಶಿವದೇವಾಲಯಗಳೂ, ವಿಷ್ಣು ದೇವಾ 
ಲಯಗಳೂ ಹಿಮಾಚ್ಛಾದಿತ ಹಿಮಾಲಯ ಪರ್ವತಗಳಲ್ಲಿ ಕಂಗೊಳಿಸುವಂತೆಯೇ ಕೃಷ್ಣಾ ಮತ್ತು 
ಕಾವೇರಿ ಪ್ರಸ್ಥಭೂಮಿಗಳಲ್ಲಿ ಸಹ ರಾರಾಜಿಸುತ್ತಿವೆ. ಈ ದೇವಾಲಯಗಳಲ್ಲಿ ಪೂಜೆಸಲ್ಲಿಸಿದ ಇತರ 
ಧರ್ಮಾವಲಂಬಿಗಳು ತಮ್ಮ ಹಿಂದೂ ಪರಿಸರದಿಂದ ಯಾವ ರೀತಿಯಲ್ಲಿಯೂ ತೊಂದರೆಗೊಳಗಾಗಿಲ್ಲ 


(ಉದ್ದ ಅತೆ”ಭಾರತದ ಪ್ರೌಢ ಇತಿಹಾಸ ಪು-೪-೫ 
ಮೂಲ- ಆರ್‌. ಸಿ. ಮಜುಮ್‌ದಾರ್‌, ಎಚ್‌. ಸಿ. ರಾಯಚೌಧರಿ, 
ಕಾಲೀಕಿಂಕರದತ್ತ ; ಅನು: ಎನ್‌. ಎಸ್‌. ಶಾರದಾಪ್ರಸಾದ್‌') 


ಇ 


ಫಿ. ಎನ್‌. ಶೇಷಗಿರಿರಾವ್‌ 


 ಗಾಂಧೀದರ್ಶನ--ಕೆಲವು ತಾತ್ತ್ವಿಕ ಟಿಪ್ಪಣಿಗಳು 


J] ಆಧುನಿಕ ಭಾರತೀಯ ತಾತ್ತ್ವಿಕ ಚಿಂತನೆಯಲ್ಲಿ ಗಾಂಧೀಜಿಯವರದು ಬಹುದೊಡ್ಡ ಹೆಸರು. ಅವರು 
ಜೀವನದ ಸಕಲ ರಂಗಗಳ ಬಗ್ಗ ಯೂ ನಿರ್ದಿಷ್ಟ ಹಾಗೂ ಖಚಿತ ಅಭಿಪ್ರಾಯಗಳನ್ನು ಹೊಂದಿದ್ದ 
ಚಿಂತನಶೀಲ. ವಿವಿಧ ಅನಿಸಿಕೆಗಳ ಕೇವಲ ಕಲಸುಮೇಲೋಗರವಲ್ಲ ಅವರ ತತ್ತ್ವದರ್ಶನ. ತತ್ವ 
' ಶಾಸ್ತ್ರದ ಪ್ರಾಧ್ಯಾಪಕರಂತೂ ಅವರಾಗಿರಲಿಲ್ಲ. 1೫ ವ್ಯವಸ್ಥಾಬದ್ಧವಾದ “ಸುಸಂಗತ ತಕ 
' ಶುದ್ಧ ವಿಚಾರಸ ರಣಿ ಅವರ ದರ್ಶನದಲ್ಲಿ ಇಲ್ಲದಿಲ್ಲ. ಸಮಾಜದ ರೂಢಮೂಲ ಸಮಸ್ಯೆಗಳ ತೀಕ್ಷ್ಣ 
.. ವಿಶ್ಲೇಷಣೆ, ವರ್ಗೀಕರಣ. ಸ್ಪಷ್ಟತೆ ಮತ್ತು ಅವುಗಳ ರೋವಾರಿ ಕಂಡುಹಿಡಿಯುವ 
* ಪ್ರಯತ್ನದಲ್ಲಿ ಅವರು ಜ್ವ ಲಂತ 'ಕಿಡಿಯಾಗಿ ಪ ಪ್ರಜ್ವಲಿಸುತ್ತಾರೆ. ತಮ್ಮ ಸಮರ್ಪಕ ವಿಚಾರಧಾರೆಯಿಂದ 
ಜಗತ್ತಿನ ಕಣ್ಣು ತೆರೆಯಿಸಿದ ಕೆಲವೇ ಮಹಾನ್‌ವ್ಯಕ್ತಿಗಳಲ್ಲಿ ಒಬ್ಬ ರಾಗಿದ್ದಾರೆ. ಸದ್ದುಗದ್ದಲವಿಲ್ಲದೆ ತಮ್ಮ 
. ಅಂತಃಸಾಕ್ಷಿಗೆ "ಸಮ್ಮ. ತಿಸಿದ್ದನ್ನು ಪಟ್ಟು ಹಿಡಿದು ಮಾಡುವುದು ಅವರ "ಜಾಯಮಾನವಾಗಿತ್ತು. ಅವರ 
| ಮಾನವ ಪ್ರೇಮ ಮತ್ತು ಮಾನವ ಸೇವೆಯ ನಿಷ್ಠೆ ಅಚಲವಾದುದು. ಅವರ ದರ್ಶನದ ಪ್ರಮುಖ 
ಲಕ್ಷಣಗಳನ್ನು ಹೀಗೆ ಹಿಡಿದಿಡಬಹುದು: 


ಛಿ. ಸರಳತೆ 


* ಗಾಂಧೀಜಿ ಸರಳತೆಯನ್ನು ಜೀವನದ ಹಿರಿಮೆಯನ್ನಾ ಗಿರಿಸಿಕೊಂಡಿದ್ರ ಕರ್ಮಯೋಗಿ. ಜೀವನದಲ್ಲಿ 
' ಸೊಬಗಿರಬೇಕಾದರೆ ಸರಳತೆ ಇರಬೇಕೆಂಬುದು ಕಷ; ಹ. ಅಭಿಪ್ರಾಯವಾಗಿತ್ತು. ಸರಳ ಸ್ವಭಾವ 
ವನ್ನು ಮೈಗೂಡಿಸಿಕೊಂಡಿದ್ದ ಅವರು ನಿಷ್ಠಾವಂತ ಸ ಜ ಸೇವಕರಾಗಿದ್ದರು. ಅವರ ಪ್ರಕಾರ ಸರಳತೆ 
i ಯಥಾರ್ಥವಾದ ಸೌಖ್ಯ ತೃಪ್ತಿಗಳ ನೆಲೆ, 22 ಥಿ ದ ಚಿಲುಮೆ, ಹೆಗ್ಗಾ ರವದ ಗಣಿ; ಮಾನವ 
ತ ಬಾಂಧವ್ಯವನ್ನು ಕೂಡಿಸುವ ಆತ್ಮೀಯ ಕೊಂಡಿ; ಆತ್ಮ ವಿಶ್ವಾ ಸದ ಭದ್ರಕೋಟೆ; ಪ್ರಾಮಾಣಿಕತೆಯ 
ಉಕ್ಕಿನ ಅಸ್ತಿಭಾರ. ಸರಳತೆ ಕಾರ್ಪಣ್ಯ ವಲ್ಲ; ಜೀವನದ ರಮಣೀಯತೆ ಮತ್ತು ಲಾವಣ್ಯಗಳು ಮುಪ್ಪುರಿ 
ಗೊಂಡ ಸುಮಧುರ ರಸಾಯನ. 
4 ಗಾಂಧೀಜಿಯವರ ಪ್ರಕಾರ ಸಮರಸವಾದದ್ದೆಲ್ಲ ಸರಳವಾದುದು; ವಿಷಮವಾದದ್ದೆಲ್ಲ ಸಂಕೀರ್ಣ 
ವಾದುದು. ಜೀವನ ಸಂಕೀರ್ಣವಾದಷ್ಟೂ ಗೊಂದಲವೇ ಹೆಚ್ಚು. ಸಂಕೀರ್ಣತೆಯೆಂದರೆ ಎಲ್ಲಾ 


ವಿಧವಾದ ಸಂಕೋಲೆಗಳಿಂದ ಬಂಧಿತವಾಗುವುದು. ಸಂಕೀರ್ಣ ಜೀವನ ಅಸುಖ ಅತೃಪ್ತಿಗಳ ಮುಳ್ಳು 
ವನದ ದುರಂತ ಎಂದು ಗಾಂಧೀಜಿ ದೃಢವಾಗಿ ನಂಬಿದ್ದರು. ಜೀವನ 


ದಾರಿ, ಸಂಕೀರ್ಣತೆಯೇ ಜೀವನದ ದುರ 
ಸಂಕೀರ್ಣ ತಾ ಸಾಗುವುಢನ್ನು “ ಪ್ರಗತಿ' ಎಂದು ಕರೆಯುವುದು ತಪ್ಪು ಗ್ರಹಿಕೆ; ಅದು ವಿಜ್ಞಾ ನದ 
ಗ ಜೀವನ ಅತ್ಯ ತೆ ಆಕರ್ಷಕ 


ಮಹಾಪಾಪ; ಸರಳತೆ ಏರುಮುಖವಾಗಿ ಸಂಕೀರ್ಣತೆ ಇಳಿಮುಖವಾದಾ 
ವಾಗುತ್ತದೆ ಎಂಬ ಅವರ ನಿಲುವು ತುಂಬ ಮಾರ್ಮಿಕವಾಗಿದೆ. 
: ಸರಳಜೀವನ, ಉದಾತ್ತ ಚಿಂತನೆ” ( Simple living: High thinking) ಗಾಂಧೀಜಿ 


೫೬ ಮಾನವಿಕ ಕರ್ಣಾಟಕ 


ಯವರ ಆದರ್ಶವಾಗಿತ್ತು. ಸರಳ ಜೀವನದಲ್ಲಿ ಎಲ್ಲ ವಿಧದ ಎಳೆತ-ಸೆಳೆತಗಳ, ಬಿಗುವು-ಬಳಲಿಕೆಗಳ, 
ನಿರಾಶೆ-ನಿಟ್ಟುಸಿರುಗಳ ಹಮ್ಮು-ಬಿಮ್ಮುಗಳ ಮಿಥ್ಕಾರೋಪ-ಅಧ್ಯಾಸಗಳ ಅಭಾವವಿದೆ. ಅ 


ಶಾಂತಿಯ ನೆಲೆ: ಬಹುತೇಕ ಕ್ಲಿಷ್ಟ ಸಮಸ್ಯೆಗಳಿಗೆ ಏಕೈಕ ಪರಿಹಾರ. ಅದರ ಮೂರ್ತರೂಪವೇ ನಿಸ್ಪೃಹ 


ಹಾಗೂ ನಿರ್ಲಿಪ್ತತೆ. ಅದಕ್ಕೆ ಕೊಡಬಹುದಾದ ಬಹಳ ಒಳ್ಳೆಯ ಉದಾಹರಣೆಯೆಂದರೆ ರೈತನ 
ಜೀವನ. “ ಪ್ರಕೃತಿಗನುಸಾರವಾಗಿ ನಡೆ” (Live according to Nature) ಎಂಬ ಗ್ರೀಕ್‌ 
ತಾತ್ತ್ವಿಕರಾದ ಸ್ಪೋಯಿಕರ ತೀರ್ಮಾನವೇ ಗಾಂಧೀಜಿಯವರ ಬೀಜವಾಕ್ಕ.. ಮಾನವ ಮೂಲತಃ 


ಸಂಕೀರ್ಣ ಸ್ನಭಾವವುಳ್ಳವನು ಎಂಬ ಕೆಲವು ಆಧುನಿಕ ಮನಃಶ್ಶಾಸ್ತ್ರಜ್ಞರ ಅಭಿಪ್ರಾಯವನ್ನು ಗಾಂಧೀಜಿ 


ಸ್ನಲ್ಪವೂ ಒಪ್ಪುವುದಿಲ್ಲ. ಸರಳತೆ ಮಾನವನ ಗುಣಧರ್ಮ; ಕೃತ್ರಿಮತೆ, ಕೃತಕತೆಗಳಿಂದ ವಿಮುಖನಾಗಿರು 
ವು ಕಳು ನ ತ 
ವುದೇ ಅವನ ಸ್ವಭಾವ; ನಿಷ್ಕಪಟತ್ವವೇ ಅವನ ನೈಸರ್ಗಿಕ ಸ್ಥಿತಿ; ಅವನು ಸರಳ ರೀತಿಯಲ್ಲಿ ನೈಸರ್ಗಿಕ 
ವ ಜೌ 
po x ವಿ 
ವಾಗಿ ಬೆಳೆದುಬರಬೇಕು: ಆಗಲೇ ಅವನು ನಿಷ್ಕಲ್ಮಷನಾಗಿರಲು ಸಾಧ್ಯ ಎಂಬ ಪ್ರಸಿದ್ಧ ಫ್ರೆಂಚ್‌ 
ಒನೆ ಇಗೆ ಂ ಗೀ 


ದಾರ್ಶನಿಕನೂ ರಾಜನೀತಿತಂ ಶ್ರಜ್ಞನೂ ಆದ ರೂಸೋವಿನ ಮಾನವ ಸ್ವಭಾವದ ಪ್ರತಿಪಾದನೆಯನ್ನು 
ಗಾಂಧೀಜಿ ಅಕ್ಷರಶಃ ಒಪ್ಪಿ ಅನುಮೋದಿಸುತ್ತಾರೆ. 

ಗಾಂಧೀಜಿಯವರ ಪ್ರಕಾರ ಸರಳತೆಯನ್ನು ಸಂಗೀತ, ಸಾಹಿತ್ಯ, ಕುಶಲಕಲೆ--ಹೀಗೆ ಜೀವನದ 
ಎಲ್ಲಾ ರಂಗಗಳಲ್ಲಿಯೂ ತಪ್ಪದೆ ಅಳವಡಿಸಿ ಅನುಷ್ಠಿಸಬೇಕು. ಅವರ ಸರಳವೂ, ಸ್ಪಷ್ಟವೂ ನೇರವೂ 


ವ 
ಆ 


ಮನಮೋಹಕವೂ ಸುಂದರವೂ ಆದ ಆಂಗ್ಲಭಾಷೆಯು ಗದ್ಯಶೈಲಿಯನ್ನು ಇಲ್ಲಿ ತಪ್ಪದೆ ಹೆಸರಿಸಬೇಕು. 


೨, ಆಧ್ಯಾತ್ಮಿಕತೆ (Spirituality) 
ಆಧುನಿಕ ಪ್ರಪಂಚದ ಜಟಿಲ ಸಮಸ್ಯೆಗಳ ವ ದ್ಧಿಗೆ, ಅವುಗಳು ಪರಿಹಾರವಾಗದೇ ಉಳಿದಿರುವುದಕ್ಕೆ ಅದು 
ಆಧ್ಯಾತ್ಮದ ಬಗ್ಗೆ ತೋರಿರುವ ನಿರ್ಲಕ್ಷ ೪ವೇ ಬಹು ಮುಖ್ಯವಾದ ಕಾರಣ ಎಂಬ ಕೂಗು ಈಗೀಗ 
ಬಹುತೇಕ ಶಿಕ್ಷಣವೇತ್ತರಲ್ಲೂ ವಿದ್ಯಾತಜ್ಞರಲ್ಲೂ ಕೆಲವು ವಿಜ್ಞಾನಿಗಳಲ್ಲೂ ಕೇಳಿಬರುತ್ತಿದೆ. ಇದನ್ನು 
ಗಾಂಧೀಜಿ ಎತ್ತಿಹಿಡಿಯುತ್ತಾರೆ. ಅವರ ಪ್ರಕಾರ ಆಧ್ಯಾತ್ಮ ಎಲ್ಲ ರಂಗಗಳ ಅಂತರಂಗ; ಅದಮ್ಯ 
ಸಾತ್ವಿಕಶಕ್ತಿ; ಅಗೋಚರ, ನಿರ್ಮಲ ಚೇತನ; ಸಕಲ ಮಾನವರ ಅಂತಃಸತ್ತ ಎ: ಸಚ್ಚಿದಾನಂದ ಸ್ವರೂಪ. 
ಅದನ್ನೆಂದಿಗೂ ನಿರ್ಲಕ್ಷಿಸಲಾಗದು. ಗಾಂಧೀಜಿ ದೇಶದ ಸ್ವಾತಂತ್ರ್ಯ ಶಿಲ್ಪಿಗಳ ಪ್ರಧಾನ ಆಚಾರ್ಯ 
ರಾದರೂ, ಸ್ವಾತಂತ್ರ್ಯ ಲಭಿಸಿದ ಮೇಲೆ ಯಾವುದೇ ಉನ್ನತ ಪದವಿಯ ಅಧಿಕಾರ ಪೀಠವನ್ನೂ 
ಅಲಂಕರಿಸಲಿಲ್ಲ; ಅವರು ಕೋಟ್ಯಾಧೀಶರಂತೂ ಅಲ್ಲವೇ ಅಲ್ಲ. ಅವರಲ್ಲಿದ ಒಂದೇ 

ಆಧ್ಯಾತ್ಮಶಕ್ತಿ. ಅದೇ ಅವರ ಆಸ್ತಿ. ಶ್ರದ್ಧಾವಂತ ಧಾರ್ಮಿಕ ದಂಪತಿಗಳ ಸುಪುತ್ರರಾಗಿ ಜನಿಸಿದ 


pS 


ಅವರಿಗೆ ಬಾಲ್ಯದಲ್ಲಿಯೇ ಆಧ್ಯಾತ್ಮದ ಬೀಜ ಅಂಕುರವಾಗಿತ್ತು. 
ಭಾರತಕ್ಕೆ ಸ್ವಾತಂತ್ರ್ಯವನ್ನು ಗಳಿಸಿಕೊಡುವಲ್ಲಿ ಮುಂದೆ ಅವರು ಬಳಿಸಿದ ತಂತ್ರ ` ಸತ್ಕಾಗ್ರಹ' 


ಲ 
ಆಧ್ಯಾತ್ಮಿಕತೆಯ ಮತ್ತೊಂದು ರೂಪ. ಆಧ್ಯಾತ್ಮ ವಸ್ತುವಾದ ಆತ್ಮ, ಸ್ವಾತಂತ್ರ ದ ಹಾಗೂ ಜ್ಞಾನದ 
ಆಶ್ರಯ; ಅದು ಅಜರಾಮರ; ಅನಂತ: ನಿತ್ಯ; ಶಾಶ್ವತ; ತ್ರಿಕಾಲಾಬಾಧಿತ; ಅಭೌತಿಕ; ಏಕ: ಅಖಂಡ. 
ಅನಾತ್ಮ ಅಥವಾ ದೇಹ ಅಜ್ಞಾನ, ಬಂಧನಗಳ ನೆಲೆ; ಅದು ಯಾವಾಗಲೂ ಚೇತನಶಕ್ತಿಯ (ಆತ್ಮ) 
ಅಧೀನದಲ್ಲಿರಬೇಕು. ಮಾನವಸಮಾಜ ಎಂಬುದು ಆತ್ಮಗಳ ಒಂದು ಸಮೂಹ; ಆಧ್ಯಾತ್ಮ ಪ್ರಕಾಶದ 
ಎಕೆ; ಅದು ಕೇವಲ ಭೌತಜೀವಿಗಳ ಸಂಘವಲ್ಲ. ಆತ್ಮ-ಅನಾತ್ಮಗಳ ನಡುವೆ ಸತತವಾದ ಹೋರಾಟ 
ಕನನರೂ ಅಂತಿಮ ಜಯ ಆತ್ಮಕ್ಕೇ ಹೊರತು ಅನಾತ್ಮಕ್ಕಲ್ಲ ಎಂಬುದು ಗಾಂಧೀಜಿಯವರ ಪ್ರಬಲ 
ನಂಬಿಕೆ, ವರ ಆಶಾವಾದ. ಈ ಜಗತ್ತಿನಲ್ಲಿ ಮೌಲ್ಯವೆಂಬುದೇನಾದರೂ ಇದ್ದರೆ ಅದು ಆತ್ಮದ 
ದೃಷ್ಟಿಯಲ್ಲಿ ಮಾತ್ರ. be ಆಧ್ಯಾತ್ಮ ವಸ್ತುವಾದ ಆತ್ಮ ಇಡೀ ಜಗತ್ತಿನ ಪ್ರತಿಷ್ಠಾನ, ಅಸ್ತಿಭಾರ. 


ಅಸ್ತಿಭಾರವನ್ನೇ ನಿರ್ಲಕ್ಷಿಸಿದರೆ ಪ್ರಗತಿ ಹೇಗೆ ತಾನೇ ಸಾಧ್ಯವಾದೀತು? 


wh 


ಮಂ *) ಹ ಣಿ ೧೪ Kk] ka 
ನೃಿಜ ಆಧ್ಯಾತ್ಮಿಕತೆಯ ಬಗ್ಗೆ ಜನರಲ್ಲಿ ತಪ್ಪುಗ್ರಹಿಕೆಯಿದೆ. ಆಧ್ಯಾತ್ಮಿಕತೆ ಜಂಬ ಜಬರದಸ್ತಿನ 


೧ 


ಹವು ೧ PNET EER ತಕ ಎಫ 
ಆಟಾಟೋಪವಲ್ಲ; ಬಾಹ್ಯಾಡಂಬರವಲ್ಲ; ಆಷಾಢಭೂತತನವಲ್ಲ; ಅನ್ಫಿತಿಕ ಕಾರ್ಯಚಟುವಟಿಕೆಗಳ 


₹ 0 


sede La cds las a am a ace nd Tu era alana a ccc 


ಗಾಂಧೀದರ್ಶನ-ಕೆಲವು ತಾತ್ತ್ವಿಕ ಟಿಪ್ಪಣಿಗಳು ೨೭ 


* ನವಿರಾದ ಹೊರಹೊದಿಕೆಯಲ್ಲ; ಅನ್ಯಾಯ, ಅನಾಚಾರ ಅಕ್ರಮಗಳ ಸ್ನೇಹಹಸ್ತವಲ್ಲ; ಕೊಳಕುತನ, 


ಕಂದಾಚಾರ ಮೌಢ್ಯಗಳ ಪ್ರಸಾರ ಮಾಧ್ಯಮವಲ್ಲ; ಲೋಭಿಯ ನಾಜ ವಚನ ವಿದ್ವತ್ತಿನ ದೊಡ್ಡಸ್ತಿ ಕೆ 

' ಯಲ್ಲ; ಮಾನವನ ಲೋಪದೋಷಗಳನ್ನೂ ದೌರ್ಬಲ್ಯಗಳನ್ನೂ ' ನೈಸ ಪ್ರಕ್ರಿಯೆ' ಎಂಬ ಮರೆ 

' ಯಲ್ಲಿ ಮುಚ್ಚಿ ನುಣುಚಿಕೊಳ್ಳುವ " ಜಾಣತನ 'ವಲ್ಲ; ಸತುತ ಯ ಹುಂಬತನವಲ್ಲ; ಕೈಲಾಗ 
[3] 


ಜ 


ದವನ ನಾಟಕೀಯ ಸೋಗಲ್ಲ: ನರಸತ್ತಬದುಕಲ್ಲ; ಮಾರುಕಟ್ಟೆಯಲ್ಲಿ ಪಡೆಯಬಹುದಾದ ವಸ್ತುವಲ್ಲ; 


ಗೊಡ್ಡು ಆಚಾರವಲ್ಲ; ತೋರಿಕೆಯ ಢಂಬಾಚಾರವಂತೂ ಅಲ್ಲವೇ ಅಲ್ಲ. ಅದು DN 
ಹೃದಯಕ್ಕೆ ಸಂಬಂಧಿಸಿದ ಸಾರ್ವತ್ರಿಕ ಅದಮ್ಯ ಪ್ರೇರಕ ಶಕ್ತಿ. ಗಾಂಧೀಜಿಯವರ ಸ್ಪಷ್ಟ ಮಾತುಗಳಲ್ಲಿ 
ಹೇಳುವುದಾದರೆ: “ ಪವಿತ್ರಗ್ರಥಗಳನ್ನು ಪಠಿಸಿ ತಾತ್ತ್ವಿಕ ಚರ್ಚೆಗಳಲ್ಲಿ ಭಾಗವಹಿ ಮ ವಿಚಾರವಲ್ಲ, 

ಆಧ್ಯಾತ್ಮಿಕತೆ. ಅದು ಹೃದಯ ವಿಕಾಸದ ವಿಚಾರ. ಅದಕ್ಕೆ ಅಳೆಯಲಾಗದ ಬಲವಿದೆ. ಆಧ್ಯಾತ್ಮಿಕತೆಗೆ 


| ನಿರ್ಭೀತಿ ಪ ಶ್ರಥಮ ಅವಶ್ಯಕತೆ. ಹೇಡಿಗಳು ಎಂದಿಗೂ ನೀತಿವಂತರಾಗಲಾರಕು: "1 


Ks 
3 

p 
ಟು 
ಬ 
| 
$d 
) 


ನೈಜ ಆಧ್ಯಾತ್ಮಿಕತೆ ಜೀವನದ ಸರ್ವಾಂಗಗಳನ್ನೂ ಆವರಿಸ ಸಬೇಕು. ರಾಜಕೀಯ ಕ್ಷೇತ್ರದಲ್ಲಂತೂ 
ಅದರ ಅವಶ್ಯ ಕತೆ ಅತಿ ಹೆಚ್ಚಿನದು. ರಾಜಕೀಯಕ್ಕೂ ಆಧ್ಯಾತ್ಮಿಕತೆಗೂ ಯಾವ ಸಂಬಂಧವೂ ಇಲ್ಲ 
ವೆಂದು ಹೇಳುವುದು ತಿ ಳೀಗೆಡಿತನದ ಪರಮಾವಧಿ. ರಾಜಕೀಯ ಕಾರ್ಯಚಟುವಟಕೆಗಳಿಗೆ ಆಧ್ಯಾತ್ಮವೇ 
ಬುನಾದಿ. ಆಧ್ಯಾತ್ಮಿಕ ನೆಲಗಟ್ಟಿಲ್ಲದ ಯಾವ ಚಟುವಟಿಕೆಯೂ ಅಪೂರ್ಣ. ಧರ್ಮ ಭಾಹಿರವಾದ 
ರಾಜಕಾರಣ ಅರ್ಥಶೂನ್ಯ ಎಂದು ಗಾಂಧೀಜಿ ಅಭಿಪ್ರಾಯ ಪಡುತ್ತಾರೆ. 


೩. ನ್ಮೆ ತಿಕತೆ ean) 


ಗಾಂಧೀಜಿಯವರ ದ ದೃಷ್ಟಿಯ ತ ತೆ ವಿಶ ವು ಅಡ್ಡಾ ದಿಡ್ಡಿ ಯಾದ ಯದ್ವಾ ತದ್ವಾವ ವಾದ ಒಂದು ಅನಿರ್ದಿಷ್ಟ 
ವ್ಯವಸ್ಥೆಯಲ್ಲ. ಭಿ; Hes ಕ್ರಮವಿದೆ: ಬಂದು ವ ವ್ಯವಸ್ಥೆಯಿದೆ; “ಒಂದು ನೀತಿ ಇದೆ. ವಿಶ್ವ ದಲ್ಲಿ 
ಕೇವಲ ಸಾ ಶ್ವ ಭಾವಿಕ ವಸ್ಥೆ ಯೊಂದೇ ಇಲ್ಲ; ಅಲ್ಲಿನ್ಸೈ ತಿಕ ವ ವ್ಯ ವಸ್ಥೆ ಯೂ ಉಂಟು. ಗಾಂಧೀದರ್ಶನ ನ, 
ವಿಧಿ ನಿಷೇಧಗಳ ಪ ಸ ಗಳಿಂದ ತುಂಬಿಹೋಗಿದೆ. ಅವರದು. ಬಹಳ ಬಿಗಿಯಾದ ಕಠಿಣ ಜೀವನ 
ಕ್ರಮ. ಇವರು ಪುರಾತನ ಗ್ರೀಕ್‌ ನೀತಿಶಾಸ್ತ್ರಜ್ಞರುಂದ ಸ್ನೊ ಶ್ಬೀಯಿಕ್‌ರನ್ನು ನೆನಪಿಗೆ ತರುತ್ತಾರೆ. ನೀತಿ 
ನಿಯಮಗಳಿಗೆ ಭದ್ರವಾಗಿ ಅಂಟಿಕೊಂಡಿದ್ರ ಅವರನ್ನು ಆಧುನಿಕ ಸೊ ಶ್ಟೀಯಿಕರೆಂದು ಕರೆಯುವುದೇ 
ರೂಢಿ. ಗಾಂಧೀದರ್ಶನದಲ್ಲಿ ನೀತಿಗೆ ಸ ಂಬಂಧಪಟ್ಟಿ ತೀರ್ಮಾನಗಳು ನೀತಿಯ ಮೂಲಸೂತ್ರಗಳಿಂದ, 
ಜ್ಯಾಮಿತಿಯ ತೀರ್ಮಾ ನಗಳಷ್ಟು ಖಚಿತವಾಗಿ ಹೊರಹೊಮ್ಮೂತ್ತವೆ. ಪಾಶ್ಚಾತ್ಮ ತಾತ್ತಿ ಜ್‌ ಬರಹ 
ಗಾರನಾದ ಸಿ.ಇ.ಎಮ್‌ ಜಟ್‌ ಗಾಂಧೀಜಿಯವರನ್ನು “ನೀತಿಯ ನಿಷ್ಣಾತ ಊಂ 300105) 
ಎಂದೇ ವರ್ಣಿಸಿದ್ದಾನೆ. 

ಜರ್ಮನಿಯ ಪ್ರಸಿದ್ಧ ತಾತ್ತಿ ದ್‌ೆ ಚಿಂತಕನಾದ ಕ್ಯಾಂಟ್‌ನಂತೆ ಗಾಂಧೀಜಿಯವರೂ ್ಯ 
ಪರಿಕಲ್ಪನೆಯನ್ನು ತಮ್ಮ ನೀತಿಶಾಸ್ತ್ರ ದಲ್ಲಿ ಒತ್ತಿ ಹೇಳಿದ್ದಾರೆ. " ಕರ್ತವ್ಯಕ್ಕಾಗಿ ಕರ್ತವ್ಯ' ಅವರ ನೈತಿಕ 
ಜೀವನದ ಒಳಗುಟ್ಟು ನ. ಸುಂದರವಾದದ್ದು ಪರಮ ಸತ್ಯವೆಂದು ರವೀಂದ್ರ 
ತೀರಬೇಕಾದು (ಕರ್ತವ್ಯ) ಪರಮ ಸತ್ಯವೆಂದು ಗಾಂಧೀಜಿ ಹೇಳುತ್ತಾರೆ. ಕರ್ತವ್ಯ ಎಂಬುದ 
ಷರತ್ತು ಮತ್ತು ನಿಬಂ ಧನೆಗಳಿಗೂ ಸಿಲುಕದ್ದು: ಯಾವ ಫಲಾಫೇಕ್ಷೆಯೂ ಇಲ್ಲ ದೆ ಬೇಷ 
ಮಾಡಲೇ ಬೇಕಾದ ಕಾರ್ಯವೇ ko ಕರ್ತ ವ್ಯಚ್ಛುತನಾಗ ಎವುದಕ್ಕಿ ಫೆ 
ಮತ್ತೊ ಂದಿಲ್ಲ ಎಂದು ಗಾಂಧೀಜಿ ಪ್ರತಿಪಾದಿಸುತ್ತಾರೆ. ಈಶಾವಾಸ್ಯ ಉಪನಿಷತ 
ನೈತಿಕ ಜೀವನದ ಸಾರಸಂಗ್ರಹವಾಗಿದೆ ಎಂದು ಅವರು ನಂಬಿದ್ದರು. 

ಮಾನವ ಶಿಸ್ತಿನ ಆದತಾರವಾಗಬೇಕು. ನೀತಿ ಸೂತ್ರಗಳನ್ನು ಬಾಯಿಪಾಠಮಾಡಿಕೊಂಡು 


| 
CL 
9 


K 
UW > ೭೬ 


[©) 
GL 
4; 
(ಈ) 
| 
WY i 
3 ತ್ತ 
ಲ ಆ 
೩ ಸ 
CL 
ನಾ 
3 


ಒಂದು 'ಭಾಷಣ ಬಿಗಿಯ ಮುವವನು ನಿಜವಾದ ನೀತಿವಂತನೆನಿಸುವುದಿಲ್ಲ. ತನ್ನ ನಿಜಸ್ವ ರೂಪವನ್ನು 


ಅರಿತು ತನುಮನ ಅಂತಃಕರಣಗಳನ್ನು ಹದವಾಗಿ ಮಿಳಿತಗೊಳಿಸಿದಾಗ ಮಾತ್ರ ಅವನು ನಿಜವಾದ 
ರ ರ ುನಾಗಲೀ ನಿಜವಾದ ನೀತಿವಂತ 


1 
ಘ್‌ ಕ & ೨.೧೧೨ 
ನೀತಿವಂತನೆನಿಸುತ್ತಾನೆ. ಕೀರ್ತಿ ಕಾಖು220/3 ಆಡಂಬರ ೪ ಉ 


೨೮ ಮಾನವಿಕ ಕರ್ಣಾಟಕ 


ನಾಗಲಾರ. ಸ್ವಾರ್ಥದ ಸೋಂಕು ತಗಲಿದರೆ ಎಂತಹ ಉತ್ತಮ ಕಾರ್ಯವೂ ನೀತಿಯ ಜಾಡನ್ನು 
ಬಿಡುತ್ತದೆ. 1 ಮನಸ್ಸು ಸ್ವಾರ್ಥ ದ್ವೇಷಗಳಿಂದ ಲೇಪಿತವಾಗಿಲ್ಲವೋ, ಯಾರು ನಿಷ್ಕಾಮ ಸೇವೆ 
ಮಾಡುತ್ತ ನಿರ್ಮಲಜೀವನವನ್ನು ನಡೆಸುವರೋ ಅವರೇ ನಿಜವಾದ ನೀತಿವಂತರೆಂದು ಗಾಂಧೀಜಿ 


ಅಭಿಪ್ರಾಯ ಪಡುತ್ತಾರೆ. 

ನೀತಿನಿಯಮಗಳ ಒಂದು ಪ್ರಮುಖ ಅಂಶವೆಂದರೆ ಅವುಗಳ ನಿತ್ಯ ನಿರ್ವಿಕಾರತ್ವ. ಅವುಗಳಿಗೆ 
ದೇಶ, ಜಾತಿ ಬೇಧವಿಲ್ಲ. ಅವು ನಮ್ಮ ಭಾವನೆ, ಅಭಿಪ್ರಾಯಗಳಿಗೆ ಅಧೀನವಲ್ಲ; ಅವು ಪೂರ್ಣ ಸ್ವತಂತ್ರ. 
ಮಾನವಶಾಸನದಂತೆ ಅವು ಅಸಿ ರವಲ್ಲ: ಶಾಶ್ವತ, ನಿತ್ಯ ಸತ್ಯ. ರಾಜ್ಯಶಾಸನಕ್ಕೆಂತಲೂ ನೀತಿಶಾಸನವೇ 


ಹೆಚ್ಚೆಂದು ಗಾಂಧೀಜಿಯವರು "ಹೇಳುತ್ತಾ ತ್ತಾರೆ. ಆಧುನಿಕ ಜಗತ್ತಿನಲ್ಲಿ ಮಾನವೀಯ ಮೌಲ್ಯಗಳು ಹುಸಿ | 
ಯಾಗಿ ಹೋಗುತ್ತಿರುವುದನ್ನು ನೋಡಿ ನೊಂದು ಬೆಂದ ಜೀವ ಅವರದು. 


ಲ 

ನೈತಿಕತೆಗೆ ಸಂಬಂಧಪಟ್ಟ ಇನ್ನೊಂದು ಅಂಶವನ್ನು ಇಲ್ಲಿ ಹೇಳಬೇಕು. ಅದೇ ನೀತಿಗೂ ಧರ್ಮಕ್ಕೂ 
ಇರಬೇಕಾದ ಸಂಬಂಧ. ಇಲ್ಲಿ ಸಾ ವೆಂದರೆ ಯಾವುದೋ ಒಂದು ಮತ, ಪಂಥ ಎಂದು ಅರ್ಥ 
ವಲ್ಲ; ಸಂಪ್ರದಾಯದಿಂದ ಬಂದ ಹೊರಗಣ ಕಟ್ಟುಪಾಡುಗಳೂ ಅಲ್ಲ. ಈ "ಜಗತ್ತಿನಲ್ಲಿ ಎಷ್ಟು ಮತ 
ಪಂಥಗಳಿವೆಯೋ ಅವೆಲ್ಲಕ್ಕೂ ಮೂಲಾಧಾರವಾದ ಶಕ್ತಿ. ಅದು ಒಬ್ಬ ವ್ಯಕ್ತಿಯ ಸಂಪೂರ್ಣ ವ್ಯಕ್ತಿತ್ವ 
ವನ್ನೇ ಮಾರ್ಪಡಿಸುವಂತಹುದು. ಒಟ್ಟಾರೆ ದೇವರೆಡೆಗೆ ಮಾನವರನ್ನು ಕೊಂಡೊಯ್ಯುವಂತಹುದು.? 
ಗಾಂಧೀಜಿಯವರ ಪ್ರಕಾರ ಧರ್ಮ ಮತ್ತು ನೀತಿಗಳ ನಡುವಿನ ಸಂಬಂಧ ಅತ್ಯಂತ ನಿಕಟವಾದುದು, 
ಪ್ರತ್ಯೇಕಿಸಲಾಗದ್ದು. ಧರ್ಮ ಬಾಹಿರವಾದ ನೀತಿ, ನೀತಿಯೇ ಅಲ್ಲ; ಅದು ಶೂನ್ಯತೆಗೆ ಸಮಾನ. 
ಹಾಗೆಯೇ ನೀತಿಬಾಹಿರವಾದ ಧರ್ಮ ಧರ್ಮವೇ ಅಲ್ಲ. ಧಾರ್ಮಿಕವಂತನೆಂದು ಹೇಳಿಕೊಂಡು 
ಮೆರೆಯುವವನು ನೀತಿಹೀನನಾಗಿದ್ದರೆ ಅವನು ನಿಜವಾದ ಧಾರ್ಮಿಕನಲ್ಲ; ಮಿಥ್ಯಾರೋಪಿ. ಹಾಗೆಯೇ 
ನೀತಿವಂತನಾದವನು, ಅವನು ಯಾವುದೇ ಧರ್ಮದ ಹಿಂಬಾಲಕನಾಗಿರದಿದರೂ, ನಿಜವಾದ ಧಾರ್ಮಿಕ 
ವಂತ ಎಂದು ಗಾಂಧೀಜಿ ಅಭಿಪ್ರಾಯ ಪಡುತ್ತಾರೆ. ಹೀಗೆ. ಅವರ ಪ್ರಕಾರ, ನೀತಿ ಮತ್ತು ಧರ್ಮ 
ಒಂದೇ ಅರ್ಥವನ್ನುಳ್ಳ ಎರಡು ಪದಗಳು. ಧಾರ್ಮಿಕ ಆಚರಣೆಗಳು ಮತ್ತು ಲೌಕಿಕ ವ್ಯವಹಾರಗಳ 
ನಡುವೆ ಬೇಧವಿರಕೂಡದೆಂದು ಗಾಂಧೀಜಿ ಸಾರುತ್ತಾರೆ. 


೪, ನಿರೋಧ ಕಲ್ಪನೆಗಳ ಸುಮಧುರ ಸಮನ್ವಯ 


(ಅ) ಅನುಭಾವ ಮತ್ತು ಕ್ರಿಯಾತ್ಮಕವಾದಗಳ ಅಪೂರ್ವಸಂಗಮ: (A rare blend of 
Activism and Mysticism) 

ಗಾಂಧೀದರ್ಶನದ ಮತ್ತೊಂದು ಪ್ರಮುಖ ಲಕ್ಷಣವೆಂದರೆ ಪರಸ್ಪರ ವಿರೋಧವೆನಿಸಿರುವ ಪರಿಕಲ್ಪನೆ 
ಗಳ ಸುಮಧುರ ಸಮನ ನ್ವಯ. ಉದಾಹರಣೆಗೆ, ಅವರ ದರ್ಶನದಲ್ಲಿ, ಕ್ರಿಯಾಶೀಲತೆ ಮತ್ತು ಅನುಭಾವ 
ಈ ಎರಡೂ ಅತ್ಯಂತ ಆಕರ್ಷಕ ರೀತಿಯಲ್ಲಿ ಮಿಳಿತವಾಗಿವೆ. ಗಾಂಧೀಜಿ ಪ್ರಧಾನತಃ ಕರ್ಮಯೋಗಿ. 
ಕಾಯಕದಲ್ಲಿ ಕೈಲಾಸವ ವನ್ನು ಕಾಣುವ ಅನಾಸಕ್ತಯೋಗಿ. ನೈತಿಕ ಕಾರ್ಯವನ್ನು ಎಸಗುವುದು 
ಅದು ಎಷ್ಟೇ ಅಲ್ಪವಿ ವಿರಲಿ--ಪ್ರವಚನಗಳನ್ನು ಕೊಡುವುದಕ್ಕಿ ಂತ ಸಾವಿರಮಡಿ ಹೆಚ್ಚಿ ೦ದು ಅವರು 
ದೃಢವಾಗಿ ನಂಬಿದ್ದರು. ತಮ್ಮನ್ನು ಭೇಟಿಮಾಡಲು ಸಾಲುಗಟ್ಟಿ ನಿಂತಿರುತ್ತಿದ್ರ ಪ್ರೆ ಪ್ರೇಕ್ಷಕರನ್ನು ಕಾಣು 
ವಾಗಲೂ ತಮ್ಮ ನೂಲ ುವ ಚರಕವನ್ನು ನಿಲ್ಲಿಸುತ್ತಿರಲಿಲ್ಲ. “ಚಕ್ರದ ಸಂಗೀತ 'ವನ್ನು ಕೇಳಲು ಅವರೆಂದೂ 
ತಪ್ಪಿಸಿಕೊಳ್ಳುತ್ತಿರಲಿ ಲ್ಲ. ಸೋಜಿಗವೆಂದರೆ ಅದೇ ಕ್ಷಣದಲ್ಲಿ ಗಾಂಧೀಜಿಯವರು 'ಅನುಭಾವಿಯ ಲಕ್ಷಣ 
ಗಳನ್ನು ಹೊಂದಿರುತ್ತಿ ದರು. ಅವರ ಕಣ್ಣುಗಳಲ್ಲಿ ಯಾವಾಗಲೂ ದೈವಿಕ ಕಾಂತಿ ಮಿಂಚುತ್ತಿತ್ತು. 

ಎಷ್ಟೇ ಜನಜಂಗುಳಿ ಯಿದ್ದರೂ ಅವರು ಧ್ಯಾನಮಗ್ನ ಸ್ಥಿತಿಯಿಂದ ವಂಚಿತರಾಗುತಿ ಶ್ರಿರಲಿಲ್ಲ. ಸಿದ್ದ 
ಅನುಭಾವಿಗಳಂತೆ ಅವರು ಸಮಾಧಿ ಸ್ಥಿತಿಗಿಳಿಯದಿದ್ದರೂ, ಅನುಭಾವದ ಆಳವನ್ನು Ng 


ಸಾಮರ್ಥ್ಯ ಶುಷ [ತರ್ಕಕ್ಕಿಲ್ಲ ಎಂಬ ಅವರ ನಿಲುವು, ಅವರ ದರ್ಶನದಲ್ಲಿ ಕ್ರಿಯಾಶೀಲತೆ ಮತ್ತು 
ಅನುಭಾವಗಳು ಒಟ್ಟೊ ಚ ತ್ಚಿಗಿರುವುದನ್ನು ಸ್ಪಷ್ಟ ಪಡಿಸುತ್ತದೆ. 


ಗಾಂಧೀದರ್ಶನ-ಕೆಲವು ತಾತ್ವಿ 4 ಟಿಪ್ಪಣಿಗಳು ರ 


4 ಆ) ಆದರ್ಶ ಹಾಗೂ ವಸ್ತುಸ್ಥಿತಿವಾದಗಳ (Idealism and Realism) ಸಮನ್ವಯ: 


ಹಾಗೆಯೇ ಆದರ್ಶ ಮತ್ತು ವಸ್ತುಸ್ಥಿ ತಿವಾದಗಳ ಸಮರಸವನ್ನು ಇಲ್ಲಿ ನಾವು ಕಾಣಬಹುದು. ಗಾಂಧೀಜಿ 
ತಮ್ಮನ್ನು " ಅನುಷ್ಠಾನ ಆದರ್ಶವಾದಿ' (Practical Idealist) ಎಂದು ಕರೆದುಕೊಂಡಿದಾರೆ. 
7 ಸಾಮಾನ್ಯವಾಗಿ ಆದರ್ಶವಾದಿ. ಭಾವನಾಜೀವಿ. ವಸ್ತುಸ್ಥಿತಿ ಅವನಿಗೆ ತೀರ ಕಳಪೆ, ಕೆಳಮಟ್ಟದ್ದು. ವಸ್ತು 
 ಸ್ಥಿತಿವಾದಿ ಮೊಂಡ ನಿಷ್ಠುರವಾದಿ; ಭಾವನಾಲೋಕ ಅವನ ಕಡುವೈರಿ. ಆದರೆ ಗಾಂಧೀದರ್ಶನ ಲ್ಲಿ 
೫ ಈ ಎರಡು ಕಲ್ಪನೆಗಳ ಸಂಗಮವಿದೆ. ಧ್ಯೇಯವಿಲ್ಲದ ಬದುಕು, ಬದುಕೇ ಅಲ್ಲ. ಒಂದು ಆದರ್ಶವನ್ನು 
ಶ್‌ ಸಾಕ್ಷಾತ್ಮರಿಸಿಕೊಂಡಮೇಲೆ ಅದು ವಸ್ತುಸ್ತಿ ತಿಯಾಗುತ್ತದೆ ಎಂಬುದು ಸಾಮಾನ್ಯ ಅಭಿಪ್ರಾಯ. ಆದರೆ 
' ಆಶ್ಚರ್ಯವೆಂದರೆ ವಸ್ತುಸ್ಥಿತಿಗೂ ಅದರ್ಶಕ್ಕೂ ಅಂತರ ಎಂದೆಂದಿಗೂ ಇದ್ದೇ ಇರುತ್ತದೆ. ಆದರ್ಶವೆಂದೂ 
ಕ ವಸ್ತುಸ್ತಿ ತಿಯಾಗದು; ವಸ್ತುಸ್ಥಿತಿ ಎಂದೂ ಆದರ್ಶವನ್ನು ಮುಟ್ಟದು. ವಸ್ತುಸ್ಥಿತಿ, ಆದರ್ಶವನ್ನು 
ಮುಟ್ಟುವ ಪ್ರಯತ್ನ ಒಂದು ನಿರಂತರ ಕ್ರಿಯೆ. ವಸ್ತುಸ್ಥಿತಿ, ಆದರ್ಶದ ಹತ್ತಿರ ಹತ್ತಿರ ಹೋದ 
ಹಾಗೆಲ್ಲಾ, ಆದರ್ಶ ಇನ್ನೂ ದೂರ ಸರಿಯುತ್ತದೆ. ಜೀವನವೆಂಬುದು ಪೂರ್ಣತೆಯಡೆಗೆ ಸಾಗುತ್ತಿರುವ 
ಒಂದು ಸತತ ಪ್ರಯತ್ನ. ಈ ನಿರಂತರ ಪ್ರಯತ್ನದಲ್ಲೇ ಜೀವನದ ಗುಟ್ಟು ಅಡಗಿರುವುದು. ಪೂರ್ಣತೆ 
' ಯನ್ನು ಯಾವಾಗ ಮುಟ್ಟುತ್ತೇವೆಂಬುದು ತಿಳಿಯಲಾಗದ ವಿಷಯ. ಹಾಗೆಂದ ಮಾತ್ರಕ್ಕೆ ಅದನ್ನು 
( ಅರಸುವ ಪ್ರಯತ್ನ (ಅನುಷ್ಠಾನ) ನಿಷಪ್ರಯೋಜಕವೆಂದಲ್ಲ. ಹೀಗೆ ಆದರ್ಶ ಮತ್ತು ವಸ್ತುಸ್ಥಿ ತ್ರಿ 
ಇವೆರಡರ ಸಮನ್ವಯ ದೃಷ್ಟಿಯಲ್ಲಿ ಜೀವನದ ಸಾರ್ಥಕ್ಕ ಇದೆ ಎಂದು ಗಾಂಧಿ ಪ್ರತಿಪಾದಿಸುತ್ತಾರೆ. 


(ಇ) ನಿರಪೇಕ್ಷವಾದ (ಸbಿsolutism) ಮತ್ತು ದೈವಾಸ್ತಿತ್ತ್ವವಾದ (Theism)ಗಳ ಸಮನ್ವಯ: 


* ಗಾಂಧೀದರ್ಶನದಲ್ಲಿ ನಿರಪೇಕ್ಷವಾದ ಮತ್ತು ದೈವಾಸಿತ್ವವಾದಗಳ ಸಮನ್ವಯ ಪ್ರಯತ್ನವನ್ನು 
! ಕಾಣಬಹುದು. ತಮ್ಮ ಬಾಲ್ಯದಿಂದಲೇ ವೈಷ್ಣವ ಧರ್ಮದ ಪ್ರಭಾವಕ್ಕೊಳಗಾಗಿದ್ದ ಅವರು ದೈವಾ 
ಸ್ತಿತ, ವಾದದಲ್ಲಿ ಅತೀವ ಶ್ರದ್ಧೆಯನ್ನು ಇಟ್ಟಿದ್ದರು. ದೈವಾಸ್ತಿತ್ವ್ವವಾದದ ಪ್ರಕಾರ ಅಂತಿಮ ಸತ್ಯ 
* ದೇವರು. ಅದು ಸಾಕಾರವೂ ಸಗುಣವೂ ಸವಿಶೇಷವೂ ಆದುದಾಗಿದೆ. ಅದು ಕಲ್ಯಾಣ ಗುಣಗಳ 
.. ಆಗರ. ಅದಕ್ಕೆ ತನ್ನದೇ ಆದ ಲೋಕ ಉಂಟು; ಸೃಷ್ಟಿ ಸ್ಥಿತಿ ಲಯಗಳು ಅದರ ಕಾರ್ಯ. ಸಂಸಾರದ 
__ ಬಂಧನದಲ್ಲಿ ಬಿದ್ದು ತೊಳಲಾಡುತ್ತಿರುವ ಜೀವಿಯ ಬಗ್ಗೆ ದೇವರಿಗೆ ಅತೀವ ಅನುಕಂಪವಿದೆ ಜೀವಿಯನ್ನು ' 
' ಯಾತನೆಯ ತೊಳಲಾಟದಿಂದ ಬಿಡಿಸಲು ಅವಕಾಶವನ್ನು ಕಾಯುತ್ತಿರುತ್ತಾನೆ. ಯೋಗ್ಯಕಾಲ 
' ಬಂದಾಗ ತಾನೇ ಮುಂದೆ ಬಂದು ಅದರ ಯಾತನೆಯನ್ನು ಕೊನೆಗೊಳಿಸುವುದರ ಮೂಲಕ ತನ್ನ 
' ಪ್ರೀತಿಯನ್ನು ಹೊರಸೂಸುತ್ತಾನೆ ಎಂದು ದೈವಾಸ್ತಿತ್ವ್ವವಾದ ಪ್ರತಿಪಾದಿಸುತ್ತದೆ. 


ಗಾಂಧೀಜಿ ತಮ್ಮ ವಿಚಾರಧಾರೆಯನ್ನು ಮುಂದುವರಿಸಿದಂತೆಲ್ಲಾ ಅದರಲ್ಲೂ ಸತ್ಯವೇ ದೇವ 
_ ಕೆಂದು ಕಂಡುಹಿಡಿದಮೇಲೆ ನಿರಪೇಕ್ಷವಾದವನ್ನು ತಮ್ಮದನ್ನಾಗಿ ಮಾಡಿಕೊಳ್ಳುತ್ತಾರೆ. ನಿರಪೇಕ್ಷ 
' ವಾದದ ಪ್ರಕಾರ ಅಂತಿಮ ಸತ್ಯ ನಿರಾಕಾರವೂ, ನಿರ್ಗುಣವೂ, ನಿರ್ವಿಶೇಷವೂ, ನಿರವಯವವೂ ನಿರ್ವಿಷ 
ಯಕವೂ ನಿರಂಜನವೂ ಆದುದಾಗಿದೆ. ಮಾನವ ತನ್ನ ಭಾಷೆಯ ಮೂಲಕ ಹೇಳುವ ಯಾವ ಗುಣವೂ 
ಆ ನಿರಪೇಕ್ಷತತ್ವ್ವವನ್ನು ಮುಟ್ಟುವುದಿಲ್ಲ. ಅದು ಗುಣಾತೀತವಾದದ್ದು; ಆಕಾರ ಕಲ್ಪನೆ ಅದನ್ನು 
ಮಿತಗೊಳಿಸುವುದರಿಂದ ನಿರಾಕಾರ ತತ್ವ್ವವೆಂದೇ ಅದು ಕರೆಯಲ್ಪಡುತ್ತದೆ. ಸತ್ಯವೇ ದೇವರೆಂದು 
ಒಪ್ಪುವ ಗಾಂಧೀಜಿ, ಸತ್ಯವು ನಿರಾಕಾರವೂ, ಅಖಂಡವೂ, ಸಾರ್ವತ್ರಿಕವೂ ಆದುದರಿಂದ. ದೇವರೂ 
ನಿರಾಕಾರ, ನಿರವಯವವೆಂದೂ ಒಪ್ಪಲೇಬೇಕಾಗಿ ಬರುತ್ತದೆ. ಹಾಗಾದರೆ ಗಾಂಧೀಜಿ, ದೇವರು 
ಸಗುಣ, ಸಾಕಾರನೆಂಬ ನಂಬಿಕೆಯನ್ನು ತಿರಸ್ಕರಿಸಿದಂತಾಯಿತೆ? ಇಲ್ಲವೆಂಬುದೇ ಅವರ ನೇರ ಉತ್ತರ. 
ಏಕೆಂದರೆ ಅವರು ಇನ್ನೂ ಮುಂದುವರಿದು ದೇವರು ಶುದ್ಧ ಪ್ರೇಮವೆಂದೂ ಹೇಳುತ್ತಾರೆ. ಪ್ರೇಮ 
ಅಥವಾ ಪ್ರೀತಿ ನಿರಾಕಾರಫೊ, ನಿರವಯವವೂ ಆಗಿರಲು ಸಾಧ್ಯವಿಲ್ಲ; ಪ್ರೇಮ ಅಥವಾ ಶ್ರೀತಿ 
ಹೀಗೆ ಸತ್ಯವೇ ದೇವರೆಂದಾಗ ನಿರಪೇಕ್ಷವಾದವನ್ನೂ, ಸತ್ಯವೇ 


ಯಾವಾಗಲೂ ಮೂರ್ತಸ್ವರೂಪದ್ರು. 
ಮನಾಗಿ ಒಪ್ಪುವುದರ ಮೂಲಕ ನಿರಪೇಕ್ಷ- 


ಶುದ್ಧ ಪ್ರೇಮವೆಂದಾಗ ದೈವಾಸ್ತಿತ್ವವಾದವನ್ನು ಸ 


೩೦ ಮಾನವಿಕ ಕರ್ಣಾಟಕ 


೨. ೫ 
ವಾಸ್ತಿತ್ತಿ 


ವಾದಗಳೆರಡನ್ನೂ ಬಹಳ ಸ್ವಾರಸ್ಯವಾಗಿ ತಮ್ಮ ತಾತ್ತ್ವಿಕ ಚಿಂತನೆಯಲ್ಲಿ ಸಮನ್ವಯ 
ರೆ. 


© 
Ke 
2 
ಶ್ರ 


೫. ಪ್ರಯೋಜನವಾದ (Pragmatism) 

ಗಾಂಧೀಜಿಯವರ ಪ್ರಕಾರ ಸತ್ಯ ಅನುಷ್ಠಾನ ಯೋಗ್ಯವಾಗಿರಬೇಕು. ಸತ್ಯ ತಾರ್ಕಿಕವಾಗಿ ಸತ್ಯವಾಗಿದ್ದರೂ 
ಅನುಷ್ಠಾನ ಯೋಗ್ಯವಾಗಿಲ್ಲದಿದ್ದರೆ ಅದು ಸತ್ಯವೇ ಅಲ್ಲ ಎಂಬ ಅವರ ನಿಲುವು ಪ್ರಯೋಜನಾವಾದವನ್ನು 
ತೀವ್ರರೀತಿಯಲ್ಲಿ ಪ್ರತಿಪಾದಿಸಿದ ಅಮೆರಿಕೆಯ ತಾತ್ತ್ವಿಕ ಚಿಂತಕನಾದ ವಿಲಿಯಂ ಜೇಮ್ಸ್‌ನನ್ನು 
ನೆನಪಿಗೆ ತರುತ್ತದೆ. ಅಂದರೆ ಸತ್ಯವನ್ನು ಸತ್ಯವನ್ನಾಗಿಸುವುದು ಅದರ ಅನುಷ್ಕಾನಯೋಗ್ಯತೆ. ಗಾಂಧೀಜಿ 
ಯಾವುದನ್ನು ಸತ್ಯವೆಂದು ನಂಬಿದ್ದರೋ ಅದನ್ನು ತಮ್ಮ ನಿತ್ಯಜೀವನದಲ್ಲಿ ಅನುಷ್ಠಾನಮಾಡುತ್ತಿದ್ದರು. 
ಅವರ ಮಾತುಗಳಲ್ಲಿ ಹೇಳುವುದಾದರೆ: "ನನ್ನ ಮಾತು ಮತ್ತು ಬರಹಗಳು, ಸತ್ಯ ಅಹಿಂಸೆಯ 
ಮಹಾತತ್ವ್ವಗಳನ್ನು ರಕ್ತಗತ ಮಾಡಿಕೊಳ್ಳಲು ನಿಮಗೆ ನೆರವು ನೀಡುವಷ್ಟರ ಮಟ್ಟಿಗೆ ಮಾತ್ರ 
ಉಪಯುಕ್ತ. ಅವುಗಳನ್ನು ನೀವು ಹಾಗೆ ರಕ್ತಗತ ಮಾಡಿಕೊಳ್ಳದಿದ್ದರೆ ನನ್ನ ಬರಹಗಳಿಂದ ನಿವ.ಗೆ 
ಯಾವ ಪ್ರಯೋಜನವೂ ಇಲ್ಲ.”3 


೬, ಆಶ್ರಮ ಜೀವನದ ಅವಶ್ಯಕತೆ 


ಗಾಂಧೀಜಿಯವರು ಆಶ್ರಮ ಜೀವನವನ್ನು ಬಾಳಲು ಕರೆಯಿತ್ತಿದಾರೆ. ಹಿಂದೂ ಧರ್ಮ ನಂಬಿ 
ನಡೆದು ಬರುತ್ತಿರುವ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ ಆಶ್ರಮಗಳು ಮಾನವನ 
ಸಮಗ್ರ ವ್ಯಕ್ತಿತ್ವವನ್ನು ರೂಪಿಸುವ ಬಹಳ ಪರಿಪೂರ್ಣವಾದ ಮೆಟ್ಟಲುಗಳಾಗಿವೆ ಎಂಬುದನ್ನು ಅವರು 
ಒಪ್ಪಿ, ಅವನ್ನು ಇಂದಿನ ಆಧುನಿಕ ಯುಗದಲ್ಲೂ, ಯುಕ್ತ ರೀತಿಯಲ್ಲಿ ಅನುಸರಿಸಬೇಕೆಂದು ಕರೆಯಿತ್ತಿ 
ದ್ದಾರೆ. ಗೃಹಸ್ಥನಾಗಿದ್ದುಕೊಂಡೇ ಮಾನವ ಹೇಗೆ ಬ್ರಹ್ಮಚರ್ಯ, ವಾನಪ್ರಸ್ಥ ಮತ್ತು ಸನ್ಯಾಸ ಆಶ್ರಮ 
ಗಳನ್ನು ಅಳವಡಿಸಿಕೊಳ್ಳಬಹುದು ಎಂಬುದನ್ನು ತಮ್ಮ ಜೀವನದಲ್ಲೆ ಪ್ರತ್ಯಕ್ಷವಾಗಿ ತೋರಿಸಿದ್ದಾರೆ. 
ಸರಳ ಜೀವನವನ್ನು ಪೊ ೀತ್ಸಾಹಿಸುತ್ತಿದ ಅವರು ಸಬರಮತಿ ಮತ್ತು ವಾರ್ಧಾಗಳಲ್ಲಿ ಆಶ್ರಮಗಳನ್ನು 
ಸ್ಥಾ ಪಿಸಿದ್ದರು. 


೭. ಸತ್ಯ, 


ಅವಶ್ಯಕತೆ 
ಗಾಂಧೀದರ್ಶನಕ್ಕೆ ಜೀವಂತಿಕೆಯನ್ನು ತಂದುಕೊಟ್ಟಿರುವ ಪರಿಕಲ್ಪನೆಯೇ ಶುದ್ಧ ಪ್ರೇಮ ಅಥವಾ 
ಪ್ರೀತಿ. ಅವರ ತಾತ್ತ್ವಿಕ ಚಿಂತನೆಯಲ್ಲಿ ಅದು ಬೀರಿರುವ ಪಾತ್ರ ಬಹಳ ಹಿರಿದು. ಎಲ್ಲಾ ಬೇಧಭಾವನೆ 
ಗಳನ್ನೂ ಒಂದೇ ಬಾರಿಗೆ ವಿಲಯಮಾಡುವ ಒಂದು ಯಕ್ಷಣೆ ದಂಡದಂತೆ ಇದು ಎಂದು ರವೀಂದ್ರ 
ರಂತೆ ಗಾಂಧೀಜಿಯವರೂ ನಂಬಿದ್ದರು. ಶುದ್ಧಪ್ರೇಮ " ಸತ್ಯನಿಧಿಯ' ಸ್ವರ್ಣಕೀಲಿ. ಅದು ಎಲ್ಲ 
ವನ್ನೂ ಗೆಲ್ಲಬಲ್ಲದು. ಪ್ರಪಂಚ ಅನಿಷ್ಟದಿಂದ ತುಂಬಿದ್ದರೂ ಅದನ್ನು ನಿವಾರಿಸಬಹುದು ಎಂಬ ಅಂಶ 
ವನ್ನು ಶುದ್ಧ ಪ್ರೇಮ ಸೂಚಿಸುತ್ತದೆ. 

ಶುದ್ಧಪ್ರೇಮ ಸ್ವಾರ್ಥತ್ಕಾಗಕ್ಕೆ ಮತ್ತೊಂದು ಹೆಸರು. ಅದು ಬೇರೆ ಏನನ್ನೂ ಅಪೇಕ್ಷಿಸದು; 
ತ್ಯಾಗಮಾಡಲು ಸದಾ ಸಿದ್ಧವಾಗಿರುವುದೇ ಅದರ ಸ್ವಭಾವ. ಅನಂತ ಯಾತನೆಯಲ್ಲೂ ಅದು 
ಪ್ರತೀಕಾರವನ್ನು ಬಯಸುವುದಿಲ್ಲ. ಶ್ರೀ ಸಾಮಾನ್ಯನಿಗೆ ನಾವು ಮಾಡಬಹುದಾದ ಬಹುದೊಡ 
ಸೇವೆಯೆಂದರೆ ಅವನನ್ನು ಪ್ರೀತಿಸುವುದು ಎಂದು ಗಾಂಧೀಜಿ ತಿಳಿಸುತ್ತಾರೆ. Dp 


ಗಾಂಧಿ ಒಬ್ಬ ನಿಷ್ಮಾವಂತ ಸತ್ಯಶೋಧಕ. ಸತ್ಯ ಶೋಧನೆಯೇ ಆತ್ಮಸಾಕ್ಷಾತ್ಕಾರ. ಅವರ 
ಪ್ರಕಾರ ಸತ್ಯವೇ ದೇವರು, ದೇವರೇ ಸತ್ಯ. “ ಭಗವಂತನೇ ಪ್ರಾಣಶಕ್ತಿ, ಅವನೇ ಸತ್ಯ ಮತ್ತು ಜ್ಯೋತಿ 


ಪ್ರೇಮ, ಅಹಿಂಸೆ ಮತ್ತು ಅಭಯ--ಈ ಗುಣಗಳ ಪ್ರಾಮುಖ್ಯತೆ ಮತ್ತು 


ಗಾಂಧೀದರ್ಶನ-_ಕೆಲವು ತಾತ್ತ್ವಿಕ ಟಿಪ್ಪಣಿಗಳು ೩೧ 


ಎಂಬುದ ನನ್ನ ವಿಶ್ವಾಸ. ಆತ ಪ್ರೇಮ ಸ್ವರೂಪ. ಆತನೇ ಪರಮ ಶ್ರೇಯಸ್ಸು” 4 ಸತ್ಯ ಸ್ವಯಂ 
'ಪೋಷಿತವಾದುದು . ಸತ್ಯದ ದಾರಿ ನೇರ. ಆದರೆ ಅದು ಕತ್ತಿಯ ಅಲಗಿನಂತೆ. ಅದರ ಮೇಲೆ ನಡೆಯುವ 
ಛಲ ಮಾತ್ರ ಬೇಕು ಎಂದು ಗಾಂಧೀಜಿ ಎಚ್ಚರಿಸುತ್ತಾರೆ. 
ಗಾಂಧೀಜಿಯವರ ಅಭಿಪ್ರಾಯದಲ್ಲಿ ಭಗವಂತನನ್ನು ಕಾಣಲು ಇರುವ ಒಂದೇ ಒಂದು ನಿಶ್ಚಿತ 
ಮಾರ್ಗವೆಂದರೆ ಅಹಿಂಸೆ. ಪ್ರೇಮ. “ ಅಹಿಂಸೆ ನನ್ನ ದೇವರು, ಸತ್ಯ ನನ್ನ ದೇವರು. ಅಹಿಂಸೆಯ 
ಸಾಧನೆಗಾಗಿ ನಾನು ಶ್ರಮಿಸುವಾಗ ಸತ್ಯ ಹೇಳುತ್ತದೆ: "ನನ್ನ ಮೂಲಕವೇ ಅದರ ಸಿದ್ದಿ' ಎಂದು 
ಸತ್ಯದ ಸಾಧನೆಗಾಗಿ ನಾನು ಶ್ರಮಿಸುವಾಗ ಅಹಿಂ ಸೆ ಹೇಳುತ್ತ ಡೆ “ನನ್ನ ಮೂಲಕವೇ ಅದರ ಸಿದ್ಧಿ ಶಿ 
ಅಹಿಂಸೆ ಎಂದರೆ ಕಾಯಾ ವಾಚಾ ಮನಸಾ ಇತರರಿಗೆ ಹಿಂಸೆ ಮಾಡದೇ ಇರುವುದು. ಅಹಿಂಸೆ 
ಮಾನವನ ಸ್ವಭಾವದಲ್ಲೇ ಇದೆ. ಅದು ಅವನ ಸಹಜ ಪ್ರವೃತ್ತಿ; ಅವನ ಮೇಲೆ ಅದನ್ನು ಹೇರಿಲ್ಲ. 
ಅದರ ಜನನವಾಗಲೀ ಬೆಳವಣಿಗೆಯಾಗಲೀ ಕೃತಕವಾದುದಲ್ಲ. ಮಾನವ ಚೇತನ ಸ್ಥ _ರೂಪನಾದುದ 
' ರಿಂದ ಅವನು ಅಹಿಂಸಾವಾದಿಯೇ ಆಗಿರಬೇಕು. ಕೆಲವು. ಸಾರಿ ಮಾನವ ಮೃ ಗದಂತೆ ವರ್ತಿಸಲು 
ಕಾರಣ ಅವನಲ್ಲಿರುವ ಅನಾತ್ಮ (ದೇಹ) ಆತ್ಮತತ್ತ್ವದೊಡನೆ ಹೊಂದಾಣಿಕೆಯನ್ನು ಪಡೆಯದೆ, 
ಅದನ್ನು ತನ್ನ ಅಧೀನದಲ್ಲಿಟ್ಟು ಕೊಳ್ಳ ಲು ಮಾಡುವ | ಪ್ರಯತ್ನ. ಇದು ವಿಫಲ ಪ್ರಯತ್ನ. ಎಂದೆಂದಿಗೂ 
ಆತ್ಮಕ್ಕೆ ಜಯ ಎಂದು ಗಾಂಧೀಜಿ 'ನಂಬಿದ್ದರು. ಹಿಂಸೆಯ ಆಧಾರದ ಮೇಲೆ ಶಾಶ್ವ ತವಾದ ಏನನ್ನೂ 
ಕಟ್ಟಲಾಗುವುದಿಲ್ಲ ಎಂಬುದು ಅವರ ಸ ಸ್ಪಷ್ಟ ಅಭಿಪ್ರಾಯವಾಗಿತ್ತು. 
ಅಹಿಂಸೆಯ ನೈಜ ಅರ್ಥ ಇಷ್ಟು: ಹೇಡಿ ಎಂದಿಗೂ ಅಹಿಂಸಾವಾದಿಯಾಗಲಾರ. ಅಹಿಂಸಾ 
ವಾದಿಯನ್ನು ಆಜ ಬುಸುಕನದೂ ದುರ್ಬಲ ಮನುಷ್ಯನೆಂದೂ ಅರ್ಥೈಸಲಾಗದು. ಅಹಿಂಸೆ 
ಧೈರ್ಯ ಶಾಲಿಯ ಸದ್ಗುಣ; ಅಂಜುಬುರುಕನ ರಕ್ಷಣಾ ಕವಚವಲ್ಲ. ಅಹಿಂಸಾವಾದಿಗೆ ತನ್ನ ಎದುರಾಳಿ 
 ಯೆನಿಸಿಕೊಳ್ಳು ವನನ್ನು 'ಕೊಲ್ಲುವ ಶಕ್ತಿ ಇದೆ. ಆದರೆ ಅದು ಪಾಶವೀ ಕೃತ್ಯ. ಚೇತನ ಸ್ವರೂಪನಾದ 
| ಮಾನವನ ಸ್ವಭಾವಕ್ಕೆ, ಅವನ ಗತ್ತಿಗೆ, ಅದು ತಕ್ಕುದಲ್ಲ. ಅಹಿಂಸೆ ಮತ್ತು ಹೇಡಿತನ ಎಂದಿಗೂ 
ಒಟ್ಟೊ ಟ್ಟಿಗೆ "ಹೋಗಲಾರವು: ಅಹಿಂಸಾವಾದಿ ಎಂ ದೆಂದಿಗೂ ಹೇಡಿಯಾಗಿರಲಾರ; ಹೇಡಿಯಾದವನು 
ಸುತರಾಂ ಅಹಿಂಸಾವಾದಿಯಾಗಲಾರ. 
k ಅಹಿಂಸೆ, ಸ್ವಾರ್ಥ ತ್ಯಾಗದ ಪ್ರತೀಕ. ಅಹಿಂಸೆ ಮತ್ತು ಪರಿಗ್ರಹ ಎರಡೂ ಒಟ್ಟಿಗೆ ಇರಲಾರವು. 
 ತಪ್ಪಿತಸ್ನ ತನ್ನ ತಪ್ಪನ್ನು ತಿದ್ದಿಕೊಳ್ಳು ವಂತೆ ಮಾಡಿ ಅವನ ಮನಃ ಪರಿವರ್ತನೆಯನ್ನು ಮಾಡಲು 
ತ್ಟೆಯಿ ುಂದ ಅಹಿಂಸಾವಾದಿ ಅಗಾಧ ಯಾತನೆಯನ್ನು ತುಂಬು ಹೃದಯದಿಂದ ಆಹ್ವಾ ನಿಸುತ್ತಾನೆ. 
ಹಿಂಸಾವಾದಿಯಲ್ಲಿ ವೈರಕ್ಕಾಗಲೀ, ಪ್ರತಿಹಿಂಸೆ, ಸೇಡಿಗಾಗಲೀ ಮುಳ್ಳಿನ ಕೊನೆಯಷ್ಟೂ ಸ್ಥಳವಿಲ್ಲ. 
ಗೆ ಪ್ರತಿಯಾಗಿ ಪೆಟ್ಟು ಕೊಟ್ಟರೆ ಅಹಿಂಸಾತತ್ತ್ವ ದೂರ ಸರಿಯುತ್ತದೆ. ಪ್ರತಿ ಹಿಂಸೆ ಮಾಡುವ 
ಯನ್ನು ಹತ್ತಿಕ್ಕು ವಂತೆ ಮಾಡುವ ಮಾನವಸ್ವ ರೂಪಾಂಶದ ಶಕ್ತಿಯೇ ಅಹಿಂಸೆ, ಅಹಿಂಸಾವಾದಿ, 
ನ ತಪ್ಪನ್ನು ಅಧರ್ಮವನ್ನು ದ್ವೇಷಿಸುತ್ತಾ ನೆಯೇ ಹೊರತು ತಪ್ಪಿತಸ್ಥನನ್ನಲ್ಲ. 


1 pe ಕೆ ತು 


Ee 
( ಅ 


Le 


ಕ್ರ 
ತಪ್ಪಿತಸ್ಥ 
ಗಾಂಧೀಜಿಯವರ ಪ್ರಕಾರ ಕೇವಲ ಅಹಿಂಸಾವಾದಿಯಾದವನು ಮಾತ್ರ ಅಭಯಹಸ್ವವನ್ನು 
ನೀಡಲು ಸಮರ್ಥ. ಅವನೊಬ್ಬನೇ ನಿರ್ಭಯನಾಗಿರಲು ಸಾಧ್ಯ. ಏಕೆಂದರೆ ಭಯಪಡುವ ಎಂಥ 
ಕೆಲಸವನ್ನೂ ಅವನು ಮಾಡುವುದಿಲ್ಲ. “ ಎಲ್ಲಿ ಭೀತಿ ಇದೆಯೋ ಅಲ್ಲಿ ಧರ್ಮವಿಲ್ಲ.” ಅಹಿಂಸೆಯನ್ನು 


ಆಚರಿಸುವ ಮೂಲಕ ಮಾನವ ನಿರ್ಭೀತ ಜೀವನವನ್ನು ನ ನಡೆಸಬೇಕೆಂದು ಗಾಂಧೀದರ್ಶನ ಸಾರುತ್ತದೆ. 

ಗಾಂಧೀಜಿಯವರ ಪ್ರಕಾರ ಸತ್ಯಾರ್ಥಿ, ಸತ್ಯ ವ್ರತ ಮಾತ್ರ ಅಹಿಂಸಾವಾದಿಯಾಗಿರಲು ಸಾಧ್ಯ. 
ಸತ್ಯವಂತನಾಗಿ ಅಹಿಂಸಾತ್ಮ ಕವಾದ ಅಭಯಜೀವನ ನವನ್ನು ಬಾಳುವುದು. ಮೋಕ್ಷವನ್ನು ಪಡೆಯುವುದ 
ಕ್ಕಿಂತ ಬೇರೆ ಅಲ್ಲ ಎಂದು ಗಾಂಧೀಜಿ ಹಾಯ ಪಡುತ್ತಾರೆ. “Truth is the highest law: 


[hima is the highest duty - 
ಗಾಂಧೀದರ್ಶನದಲ್ಲಿ, ಸತ್ಯ. ಅಹಿಂಸೆ. ಅಭಯ ಇವು ಕೇವಲ ಅದಲು ಬದಲು ಪದಗಳು 


p 
ಗೆ 


೩೨ - ಮಾನವಿಕ ಕರ್ಣಾಟಕ 


ಇವೆಲ್ಲವೂ ಒಂದೇ ಶಿವ ಸೂಚಿಸುತ್ತವೆ. ಅಹಿಂಸೆಯ ಬಗ್ಗೆ ಇರುವ ಒಂದು ತಪ್ಪುಗ್ರ 
ಯನ್ನು ಗಾಂಧೀಜಿ ಸ್ಪಷ್ಟಪಡಿಸುತ್ತಾ ರೆ. : ಅಹಿಂಸೆಯೆಂಬುದು ಕೇವಲ ಯಷಿಗಳಿಗೆ, ಸಾಧುಸಂತರಿಗೆ 
ಯಿಸುವಂತಹುದು; ಸಾಮಾನ್ನ ಮಾನವನಿಗೆ ಎಟುಕದ ಆದರ್ಶ--ಇದೇ ಆ ಬಹುದೊಡ್ಡ 
ತಪ್ಪುಗ್ರಹಿಕೆ. ಅದು ಸಾಧುಸಂತ ತರ ಯಷಿಗಳ ಆಸ್ತಿ ಯಷ್ಟೇ ಅಲ್ಲ; ಸಕಲ ಮಾನವ ಕುಲದ ಆಧ್ಯಾತ್ಮಿ! ಕ 
ಸಂಪತ್ತು. ಅದು ಸರ್ವರ ಜೀವನ ಧರ್ಮ, ಅವರ ಎಡೆಯುಸಿರು, ಎಂದು ಗಾಂಧೀಜಿ ಸಾರುತ್ತಾರೆ. 
ಒಂದು ಅರ್ಥದಲ್ಲಿ ಸತ್ಯ ಮತ್ತು ಅಹಿಂಸೆ ಎಂಬ ಎರಡು ಬೃಹತ್ಕಂಬಗಳ ಮೇಲೆ ಇಡೀ ಗಾಂಧೀ 
ದರ್ಶನವೆಂಬ ಸುಂದರ ಸೌಧ ನಿಂತಿದೆ ಎಂದು ಹೇಳಬಹುದು. ಹಿಂದೂ, ಜೈನ, ಬೌದ್ಧ, ಕೈಸ್ತ, ಏಕೆ 
ಬಹುತೇಕ ಜಾಗತಿಕ ಧರ್ಮಗಳ ರಕ್ಷಾಸೂತ್ರವಾದ ಅಹಿಂಸೆ ತತ್ತ್ವವನ್ನು ಆಧುನಿಕ ಪ್ರಪಂಚದಲ್ಲಿ 
ಅದರ ಮಹತ್ತ_ವನ್ನೂ ಸಮಂಜಸತೆಯನ್ನೂ ತೋರಿಸಿಕೊಟ್ಟ ಕೆಲವೇ ಮಾನವ ಶ್ರೇಷ್ಠರಲ್ಲಿ ಗಾಂಧೀಜಿ 
ಶ್ರ್ವವನ್ನೂ 
ಒಬ್ಬರಾಗಿದ್ದಾರೆ. ಅಹಿಂಸಾ ತತ್ತ್ವವನ್ನು ರಾಷ್ಟ್ರೀಯ ಮತ್ತು ಅಂತರರಾಷ್ಟ್ರೀಯ ವ್ಯವಹಾರಗಳಿಗೆ 
ಅನ್ವಯಿಸಿದರು ಅವರು ಅದರ ವಿಪುಲ ಶಕ್ತಿ ಯನ್ನು. ಇಡೀ ಜಗತ್ತಿಗೇ ತೋರಿಸಿಕೊಟ್ಟಿ ದಾರೆ. 
ವಿಜ್ಞಾ ನದ ಏಕಮುಖ ಬೆಳವಣಿಗೆಯ ಈ ಗ್ಯ ಅಹಿಂಸೆಯ ಅವಶ್ಯಕತೆ ಎಂದಿಗಿಂತಲೂ ಹೆಚ್ಚಾ! ಗಿದೆ. 
ವಿಜ್ಞಾ 2ನ ಮತ್ತು ಆತ್ಮಜ್ಞಾನಗಳೆರಡರ ಸಮರಸ ಗ ಗ್ರಹಿಕೆಯಿಂದ "ಮಾತ್ರ ಈಗ ತಲೆದೋರಿರುವ 
ಸ್ಪೋಟಕ ವಿಷಮಸ್ಸಿ ಯನ್ನು ನಿವಾರಿಸಲು ಸ 


೮. ಗುರಿ ಹಾಗೂ ಸಾಧನೆಗಳೆರಡರ ಪರಿಶುದ್ಧ ತೆಯ ಅವಶ್ಯಕತೆ 


ಗುರಿಯ ಶುದ್ಧತೆಯಷ್ಟೇ ಸಾಧನದ ಶುದ್ಧತೆಯೂ ಅತ್ಯಾವಶ್ಯಕ ಎಂದು ಒತ್ತಿ ಹೇಳುವುದು ಗಾಂಧೀ 
ದರ್ಶನದ ಮತ್ತೊಂದು ಪ್ರಮುಖ ಅಂಶ. ಕೆಲವು ವಿಮರ್ಶಕರು ಸಾಧನೆ ಎಂದೆಂದಿಗೂ ಸಾಧನೆ 
ಮಾತ್ರವೆಂದೂ, ಅದರ ಪರಿಶುದ್ಧತೆಗೆ ಅಷ್ಟಾಗಿ ಪ್ರಾಮುಖ್ಯತೆ ಕೊಡಕೂಡದೆಂದೂ, ಗುರಿಯೇ 
ಪ್ರಮುಖವೆಂದೂ ಅದರ ಶುದ್ಧತೆ 'ಓಿಂದೇ ಸಾಕೆಂದು ಹೇಳುವರು. ಸಾಧನೆಯ ಶುದ್ಧತೆಯನ್ನು ನೋಡಿ 
ಕೊಂಡು ಕುಳಿತರೆ ಯಾವ ಸಾಮಾಜಿಕ ಕ್ರಾಂತಿಯೂ ಅಸಾಧ್ಯವೆಂದೂ ಅಭಿಪ ಭಿಪ್ರಾಯ ಪಡುವರು. 
ಗಾಂಧೀಜಿ ಇವರ ಅಭಿಪ್ರಾಯವನ್ನು ಎಳ್ಳಷ್ಟೂ ಒಪ್ಪುವುದಿಲ್ಲ. ಸಾಧ ಪರಿಶುದ್ಧ ತೆಯನ್ನು ನೋಡಿ 
ಕೊಂಡರೆ ಗುರಿ ತನ್ನ ಶುದ್ಧತೆಯನ್ನು ತಾನೇ ನೋಡಿಕೊಳ್ಳು ತ್ತದೆ. ಅನೈತಿಕ ಅಶುದ್ಧ "ಸಾಧನೆ 'ಎಂದಿಗೂ 
ಶುದ್ದ ಗುರಿಯೆಡೆಗೆ ನಮ ನ್ನು ಕೊಂಡೊಯ್ಯ ಲಾರದು ಎಂದು 'ಾಂಧೀಜಿ ಎಚ್ಚ ರಿಸುತ್ತೂರೆ. ಒಂದು 
ವೇಳೆ ಹಾಗೆ ಸಾಧ್ಯ ವಾಗಬಹುದಾದರೆ ಇಡೀ ಮಾನವಕುಲದ ನಾಶ ಖಂಡಿತವೆಂದು ಅವರು ನಂಬಿದ್ದರು. 
ಹೀಗೆ ಇಲ್ಲಿ ಸಾಧನೆ ಮತ್ತು ಗುರಿ ಒಂದೇ ನಾಣ್ಯದ ಎರಡು ಮುಖಗಳು; ಎರಡರ ಪರಿಶುದ್ಧ ತೆಯೂ 
ಅನಿವಾರ್ಯ ಎಂದು ಈ ದರ್ಶನ ಅಭಿಪ್ರಾಯ ಪಡುತ್ತದೆ. ಸತ [ವೇ ಗುರಿ, ಅಹಿಂಸೆಯೇ ಮಾರ್ಗ. 

ಅಹಿಂಸೆಯ ಮೂಲಕ ಸತ್ಯವನ್ನು ಹುಡುಕುವುದು, ಸಿಕ್ಕಾಗಿ ಆಗ್ರಹಪಡಿಸುವುದು ಸತ್ಯಾಗ್ರಹ 
ವೆನಿಸುವುದು. ವ್ಯಕ್ತಿ ಹಾಗೂ ಸಮಾಜದ ಮನಃಪರಿವರ್ತನೆಯ ತಂತ್ರವೇ ಸತ್ಯಾಗ್ರಹ. ಅಧರ್ಮ 
ವಿರೋಧವೇ ಸತಾ ಗ್ರಹಿಯ ಗುರಿ. ಅನ್ಯಾಯಕ್ಕೆ ಪ್ರತಿರೋಧವನ್ನೊಡ್ಡು ವ ಗುಣಧರ್ಮವುಳ್ಳವನೇ 
ಸತ್ಯಾಗ್ರಹಿ.” “ ಸತ್ಯಾಗ್ರಹವೆಂದರೆ ಪೂರ್ಣ ಸಮರ್ಪಣೆ, ವಿನಮ್ರತೆಯ ಪರಾಕಾಷ್ಠೆ, ಅತೀವ ತಾಳ ಯ 


ಚರಮ ಸೀಮೆ, ಶ್ರದ್ಧೆಯ ಪರಮಾವಧಿ. ಅದರ ಸಿದ್ದಿ ಅದರ ಆಚರಣೆಯಲ್ಲಿಯೇ ಅಡಕವಾಗಿದೆ. 
ಅದಕ್ಕೆ ಬೇರೆ ಫಲಾಪೇಕ್ಷೆ ಇಲ್ಲ.” 


೯. ಮಾನವೀಯತೆ (Humanism) 


ಮಾನವೀಯತೆ ಗಾಂಧೀದರ್ಶನದ ಒಂದು ಮಹತ್ವದ ಅಂಶ. ಮಾನವ ಇತರ ಎಲ್ಲಾ ಪ್ರಾಣಿಗಳಿಗಿಂತಲೂ 
ಶ್ರೇಷ್ಠನೆಂದು ಪರಿಗಣಿಸಲ್ಪಟ್ಟ ದಾನೆ. ಇದಕ್ಕೆ ಕಾರಣ ಅವನ ಸ ಸ್ವತಂತ್ರಮನೋವೃ ತ್ತಿ ಮತ್ತು ಬುದ್ಧಿ 
ಶಕ್ತಿ. ಮಾನವನಿಗೆ ಮಾನವತ್ತ ವನ್ನು ತಂದುಕೊಟ್ಟಿ ರುವ ಸ್ವಾತಂತ್ರ್ಯ ಮತ್ತು ಬುದ್ದಿ ಶಕ್ತಿ ಗಳನ್ನು 
ಯಾವಾಗಲೂ ಯಾವ ಕಾರಣಕ್ಕೂ ಯಾರಲ್ಲಿ ಲಿಯೂ " ಅಡವು ಇಡಲಾಗದು. ಹಾಗೆಯೇ ಮಾನವೀಯ 


ಗಾಂಧೀದರ್ಶನ.-ಕೆಲವು ತಾತ್ತ್ವಿಕ ಟಿಪ್ಪಣಿಗಳು ೩೩ 


| ಗುಣಗಳಾದ ಸತ್ಯ, ಅಹಿಂಸೆ, ದಯೆ, ಸೇವಾಮನೋಭಾವ, ನ್ಯಾಯಶೀಲತೆ, ಸ್ನೇಹಪರತೆ, ಅನುಕಂಪ, 
ವಿಶ್ವಪ್ರೇಮ, ಹೃದಯವೈಶಾಲ್ಕ, ನಮ್ರತೆ-_ಇವುಗಳನ್ನು ಪ್ರಜ್ಞಾಪೂರ್ವಕವಾಗಿ ಹೊಂದದೆ ಇರುವವರು 
ಮಾನವರೇ ಅಲ್ಲ, ಮಾನವ ರೂಪದ ಪಶುಮೃಗಗಳು. ಮಾನವೀಯತೆಯನ್ನು ಬಿಟ್ಟು ಧರ್ಮ 
ಎಂಬುದಿಲ್ಲ. ದೇವರು ಒಬ್ಬನೆಂದೂ, ಸರ್ವರೂ ಅವನ ಅಂಶಸ್ವರೂಪರೆಂದೂ ಸಾರುವ ಹಿಂದೂ 
ಧರ್ಮದ ಬೋಧನೆಯನ್ನು ಸಂಕುಚಿತಗೊಳಿಸಿ ಅಸ್ಪೃಶ್ಯರನ್ನು ಸೃಜಿಸಿದ " ಪಂಡಿತರ ಧರ್ಮ 'ವನ್ನು 
ಹಿಂದೂಧರ್ಮ ಎನ್ನಲು ಅವರು ಸ್ವಲ್ಪವೂ ಒಪ್ಪುವುದಿಲ್ಲ. ದೇವರ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ 
ಮಾನವ-ಮಾನವರಲ್ಲಿ ಬೇಧವನ್ನುಂಟುಮಾಡುವ, ಮಾನವೀಯತೆಯನ್ನು ದುರುಪಯೋಗ ಪಡಿಸಿ 

ಕೊಳ್ಳುವ ಮಾನವನ ವಿಪರೀತ ಬುದ್ಧಿಯನ್ನು ಅವರು ತರಾಟೆಗೆ ತೆಗೆದುಕೊಳ್ಳುತ್ತುರೆ. ನಿಜವಾದ 
ಧರ್ಮ, ಮಾನವತಾ ಧರ್ಮ. ಅದನ್ನು ಮಾರಿದ ಧರ್ಮವಾಗಲೀ ದೇವರಾಗಲೀ ಇಲ್ಲ ಎಂದು 

.. ಗಾಂಧೀಜಿ ತಮ್ಮ ಬರಹಗಳಲ್ಲಿ ಸ್ಪಷ್ಟಪಡಿಸಿದ್ದಾರೆ: “ ಈಶ್ವರ ದರ್ಶನಕ್ಕಿರುವ ಏಕೈಕ ಮಾರ್ಗವೆಂದರೆ 

: ಆತನ ಸೃಷ್ಟಿಯಲ್ಲಿಯೇ ಆತನನ್ನು ಕಂಡು ಅದರಲ್ಲಿಯೇ ಒಂದಾಗಿರುವುದು. ಸರ್ವರ ಸೇವೆಯೊಂದೇ 

.. ಇದಕ್ಕೆ ಸಾಧನ.”8 “ದೀನ ಸೇವೆಯೇ ಧರ್ಮ. ದೀನರ ಮತ್ತು ಪೀಡೆಗೊಂಡವರ ರೂಪದಲ್ಲಿ 
ದೇವರು ನಮಗೆ ಪ್ರತ್ಯಕ್ಷನಾಗುತ್ತಾನೆ.” 


ಗಾಂಧೀಜಿಯವರ ಪ್ರಕಾರ ವ್ಯಕ್ತಿಯ ಒಳಿತು ಸಮಾಜದ ಒಳಿತೆಗೆ ಎರುದ್ಧವಾಗಿಲ್ಲ; ಅದು 
ಸಮಾಜದ ಒಳಿತಿನಲ್ಲೆ ಅಡಕವಾಗಿದೆ. ಅವರ ದೃಷ್ಟಿಯಲ್ಲಿ ಯಾವ ಕಾಯಕವೂ ಹೀನವಾದುದಲ್ಲ. 
ಬುದ್ಧಿ ಜೀವಿಯಾದ ವಕೀಲನ ಕೆಲಸ ನಾಯಿಂದನ ಕೆಲಸಕ್ಕಿಂತ ಮೇಲಾದುದು, ಶ್ರೇಷ್ಠಮಟ್ಟದ್ದು ಎಂದು 
ಭಾವಿಸುವುದು ತಪ್ಪು. ತಮ್ಮ ತಮ್ಮ ವೃತ್ತಿಯಿಂದ ಜೀವನ ಹೊರೆಯುವ ಹಕ್ಕು ಪ್ರತಿಯೊಬ್ಬರಿಗೂ 
ಇದ್ದೇ ಇದೆ ಎಂದು ಗಾಂಧೀಜಿ ಒತ್ತಿ ಹೇಳುತ್ತಾರೆ. 

ಹಾಗೆಯೇ ದೈಹಿಕಶ್ರಮದ ಆವಶ್ಯಕತೆಯನ್ನೂ ಅದರ ಮಹತ್ವವನ್ನೂ ಗಾಂಧೀಜಿ ಪ್ರಬಲವಾಗಿ 
ಪ್ರತಿಪಾದಿಸುತ್ತಾರೆ. ದೈಹಿಕ ಶ್ರಮದ ಮೂಲಕ ಬೆವರನ್ನು ಸುರಿಸಿ ತನ್ನ ದಿನದ ಆಹಾರವನ್ನು ಸೇವಿಸ 

ಬೇಕು. ದೈಹಿಕ ಶ್ರಮದಿಂದ ನುಣಿಚಿಕೊಳ್ಳುವ ವ್ಯಕ್ತಿ ಸಮಾಜಗಳ್ಳ, ಪರಾವಲಂಬಿ ಎಂದು ಅವರು 

ಹೇಳುತ್ತಾರೆ. "ದೈಹಿಕ ಶ್ರಮದ ಮೂಲಕ ದಿನದ ಹಿಟ್ಟು" ಎಂಬ ಟಾಲ್‌ಸ್ಟಾಯ್‌ ಅವರ ತತ್ತ ಎದಿಂದ 
ಗಾಂಧೀಜಿ ಬಹಳ ಪ್ರಭಾವಗೊಂಡಿದ್ರಾರೆ. 

ಸರ್ವೋದಯ ಮಾನವ ಧರ್ಮದ ಗುರಿ. ಸರ್ವೋದಯವೆಂದರೆ ಸರ್ವರ ಏಳಿಗೆ; ಎಲ್ಲಾ 
ಮಾನವರ, ಜೀವನದ ಸರ್ವಕ್ಷೇತ್ರಗಳ ಸರ್ವತೋನ್ಮುಖ ಬೆಳವಣಿಗೆ, ಜ್ಞಾನೋದಯ. ಸರ್ವಧರ್ಮ 
ಸಮಾನತ್ವ, ಸರ್ವಧರ್ಮ ಸಮನ್ವಯ--ಇವು ಸರ್ವೋದಯ ಸಮಾಜದ ಬುನಾದಿ. ವಿಶ್ವದ ವಿವಿಧ 
ಧರ್ಮಗಳು ಮಾನವರನ್ನು ಒಂದೇ ಗುರಿಯೆಡೆಗೆ ಕೊಂಡೊಯ್ಯುವ ವಿವಿಧ ಮಾರ್ಗಗಳಷ್ಟೆ; ಯಾವ 
ಧರ್ಮವೂ ಮೇಲಲ್ಲ, ಯಾವ ಧರ್ಮವೂ ಕೀಳಲ್ಲ; ಸರ್ವಧರ್ಮಗಳಿಗೂ ಸಮಾನ ಗೌರವವನ್ನು 
ತೋರಿಸಬೇಕು. ಎಲ್ಲಾ ಧರ್ಮಗಳ ಸಾರಸರ್ವಸ್ವವಾದ ಮಾನವ ಸೇವೆಯಿಂದ ಸ್ವಲ್ಪವೂ ವಿಮುಖ 
ರಾಗದೆ ವಿಚಲಿತರಾಗದೆ ಸದಾ ಕಾರ್ಯತತ್ಪರರಾಗಿರಬೇಕು; ಧರ್ಮಾಂಧತೆ ದುರಭಿಮಾನ ಸಲ್ಲದು-- 
ಎಂಬ ಶ್ರೀ ರಾಮಕೃಷ್ಣಪರಮಹಂಸರ ಹೃದಯಾಂತರಾಳದ ದಿವ್ಯಬೋಧನೆಯನ್ನು ಗಾಂಧೀದರ್ಶನ 
ಸ್ವಾಗತಿಸಿ ಪುನರುಚ್ಚ ರಿಸುತ್ತದೆ. 


೧೦, ಪರಿಕಲ್ಪನೆಗಳ ಹರಿದಾಡುವಿಕೆ (Telescoping of Concepts) 

ಎಷ್ಟು ಪ್ರಯತ್ನಿಸಿದರೂ ವಿಷಯ ಪ್ರತಿಪಾದನೆಯ ಪುನರಾವರ್ತನೆಯನ್ನೂ, ಪರಿಕಲ್ಪನೆಗಳ ಅನಿರ್ದಿ ಪೃತೆ 
ಯನ್ನೂ ತಪ್ಪಿಸುವುದು ಗಾಂಧೀದರ್ಶನದಲ್ಲಿ ತ್ರಾಸದಾಯಕವಾದ ಕೆಲಸವೇ ಸರಿ. piss 
ಪ್ರತ್ಯೇಕಿಸುವ ಪ್ರಯತ್ನವೋ ಮತ್ತೂ ದುಸ್ಸಾಧ್ಯ. ಗಾಂಧೀಜಿಯವರ ಬರಹಗಳು ಸರಳವೂ ಬ 
ವತ್ತಾದವುಗಳಾದರೂ, ಅವರ ಕೈಯಲ್ಲಿ ಒಂದು ಪರಿಕಲ್ಪನೆ ಅನಾಯಾಸವಾಗಿ ಮತ್ತೊಂದು ಕಲ್ಪನೆ 
ಯಾಗಿ ಪರಿವರ್ತನೆಗೊಳ್ಳುತ್ತದೆ. ಉದಾಹರಣೆಗೆ ` ಸತ್ಯಾಗ್ರಹ ' ಪರಿಕಲ್ಪನೆಯನ್ನೇ ತೆಗೆದುಕೊಳ್ಳೋಣ. 


ತೆ 


೩೪ ಹಾನವಿಕ ಕರ್ಣಾಟಕ 


ಸತ್ಕಾಗ್ರಹ ಕಲ್ಪನೆ, ಸತ್ಯಾಗ್ರಹ ಕಲ್ಪ ನೆಯಾಗಿ ಉಳಿಯದೆ " ಆತ್ಮಶಕ್ತಿ' ಕಲ್ಪನೆಯಾಗಿ ಹರಿಯುತ್ತದೆ. 
ಅದನ್ನು ಹೀಗೆ "ತೋರಿಸಬಹುದು: ಸತ್ಯಕ್ಕೆ ಎಡಬಿಡದೆ ಅಂಟಿಕೊಂಡಿರುವುದೇ ಸತ್ಯಾಗ್ರಹವೆನಿಸುವುದು. 
ಅಂದರೆ ಸತ್ಯಾಗ್ರಹ ಸತ್‌ಶಕ್ತಿ. ಆದರೆ ಸತ್ಯ ಆತ್ಮಕ್ಕಿಂತ ಬೇರೆಯಲ್ಲ. ಆದುದರಿಂದ ಸತ್ಯಾಗ್ರಹ 
ಆತ್ಮಶಕ್ತಿಯೇ ಆಗಿದೆ ಎಂದು ಗಾಂಧೀಜಿ : ಹೀಗೆ ಗಾಂಧೀದರ್ಶನದಲ್ಲಿ ಪರಿಕಲ್ಪನೆಗಳು 
ನಿರ್ದಿಷ್ಟ ಪರಿಕಲ್ಪನೆಗಳಾಗಿ ಉಳಿಯದೆ ಇತರ ಕಲ್ಪನೆಗಳಾಗಿ ಮಾರ್ಪಾಟು ಹೊಂದುತ್ತವೆ. ಈ 
ಲಕ್ಷಣವನ್ನು * ಪರಿಕಲ್ಪನೆಗಳ ಹರಿಯುವಿಕೆ ' ಎಂದು ಕರೆಯಬಹುದು. ಅವರ ದರ್ಶನದ ಈ ಲಕ್ಷಣಕ್ಕೆ 
ಮುಖ್ಯ ಕಾರಣ ಹೀಗಿದೆ: ಗಾಂಧೀಜಿ ತಮ್ಮ ತತ್ತ ಚಿಂತನೆಯನ್ನು ಎಂದೂ ನಾಲ್ಕು Fe 
ಮಧ್ಯದ ಲಿ ಬೆಳಸಿದವರಲ್ಲ. ಅವರದು ಬಹಳ ವಿಶಾಲವಾಡ ಸಕ್ರಿಯ ಸಾರ್ವಜನಿಕ ಕ್ಷೇತ್ರ. ಸಾರ್ವಜನಿಕ 
ರನ್ನು ಕುರಿತೇ ಅವರ ಹೇಳಿಕೆಗಳು ಇರುತ್ತವೆ. ಆ ಕ್ಷೇತ್ರಗಳಲ್ಲಿನ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ 
ಗಳನ್ನು ಕಂಡುಹಿಡಿಯುವ ಪ್ರಯತ್ನದಲ್ಲಿ ವಿಷಯ ಪುನರಾವರ್ತನೆ ಹಾಗೂ ಪರಿಕಲ್ಪ ನೆಗಳ ಹರಿಯುವಿಕೆ 


ಅನಿವಾರ್ಯ. 


ಅಡಿ ಟಿಪ್ಪಣಿಗಳು 


೧. ಯಂಗ್‌ ಇಂಡಿಯಾ, ೧೩-೧೦-೨೧. 
೨. “By Religion Ido not mean formal religions or customary 
religion, but that religion which underlies all religions, 
which brings face to face with our Maker” by Doke: 
M. K. Gandhi. ಐ. ?. 
ಈಶಾವಾಸ್ಯ ಉಪನಿಷತ್ತಿನ ಮೊದಲನೆ ಮಂತ್ರ ಪ್ರಪಂಚದ ಎಲ್ಲಾ ಧರ್ಮಗಳ ಸಾರವನ್ನು 
ಬಹಳ ಚೆನ್ನಾಗಿ ವಿವರಿಸುತ್ತದೆ: “ ಈ ಎಲ್ಲವೂ (ಚರಾಚರ ಜಗತ್ತು) ಈತನ ಆವಾಸಸ್ಮಾ ನ; 
ಅದೆಲ್ಲವೂ ಅವನಿಗೆ ಮಾತ್ರ ಸಂಬಂಧಿಸಿದ್ದು, ಹುಲುಮನುಜರ್ಕಾ ರಿಗೂ ಅಲ್ಲ. ಸ್ವಾರ್ಥ 
ತ್ಯಾಗದ ಮೂಲಕ ಜೀವನದ ಸವಿಯನ್ನು ಸವಿಯಿರಿ, ಇನ್ನೊಬ್ಬರ ಧನಕ್ಕೆ ಕಿಂಚಿತ್ತೂ ಆಶೆ 
ಪಡದೆ "ಇದು ಈ ಕೆಳಗೆ ಉಲ್ಲೇಖಿಸಿರುವ ಮಂತ್ರದ ಭಾವಾನುವಾದ. 
ಈಶಾವಾಸ್ಯಂ ಇದಂ ಸರ್ವಂ ಯತ್ನಿಂಚ ಜಗತ್ಕಾಂ ಜಗತ್‌ 
ತೇನ ತೃಕ್ತೇನ ಭುಂಜೀಥಾಃ ಮಾಗೃಧಃ ಕಸ್ಸ ಸ್ವಿದ್ದನಂ 
ಗಾಂಧೀಜಿಗೆ ಈ ಮಂತ್ರ ಬಹಳ ಪ್ರಿಯವಾಗಿತ್ತು; ಸ ಮಾತುಗಳಲ್ಲೇ ಹೇಳುವುದಾದರೆ: 
“ಸಕಲ ಶಾಸ್ತ್ರಗಳೂ ಒಂದು ವೇಳೆ ವಿನಾಶ ಹೊಂದುವುದಾದರೂ ಹಿಂದೂಧರ್ಮದ 
ಸಾರವನ್ನು ಸಾ ಈಶೋಪನಿಷತ್ತಿನ ಒಂದು ಮಂತ್ರ ಸಾಕು.” (ಹರಿಜನ, ೧-೫-೩೭) 
ಹರಿಜನ, ೧-೫-೩೭. 
ಯಂಗ್‌ ಇಂಡಿಯ, ೧೦-೧೦-೨೮. 
ಅದೇ, ೪-೬-೨೫. 
ಅದೇ, ೨-೯-೨೬. 
ರಂಗನಾಥ ದಿವಾಕರ : ಮಹಾತ್ಮರ ಮನೋರಂಗ, 
ಹರಿಜನ, ೨೯-೮-೩೬, 
ಯಂಗ್‌ ಇಂಡಿಯ, ೧೪-೩-೨೪. 


SS ತ ಹ 


ರ್ಮ್‌ ಟ್‌. 


ಮೂಲ: ಸ್ವಾಮಿ ಹರ್ಷಾನಂದ 
ಅನುವಾದ: ಬಿ. ಕಷ 
೪ 


ಯೋಗ ಸಾ ಸಾಧನೆ. ವಿಘ್ನಗಳು ಮತ್ತು 
ಪರಿಹಾರಗಳು 


ಒಂದು ಸಲ ಒಬ್ಬ ಲಕ್ಷಾಧೀಶನು ತನ್ನ ಮಗನನ್ನು ಕುರಿತು ಸುಖವಾಗಿರಲು ಏನೆಲ್ಲವನ್ನು ಸಂಪಾದಿಸಲು 
ಬಯಸುತ್ತಿ ಯೊ ಅವುಗಳ ಪಟ್ಟಿ ಲ ಎಂದು ಹೇಳಿದನು. ಬಹಳ ಉತ್ಸಾಹದಿಂದ ಆ ಹುಡುಗನು 
ಹದಿನೇಳು ಅಂಶಗಳ ಒಂದು ಪಟ್ಟಿಮಾಡಿ ತಂದನು. ಅದನ್ನು ನೋಡಿದನಂತರ ಅವನ ತಂದೆಯು 
ಅದನ್ನು ಅಳಿಸಿಹಾಕಿ, " ಮನಶ್ಶಾಂತಿ” ಎಂಬುದನ್ನು ದಪ್ಪ ಅಕ್ಷರಗಳಲ್ಲಿ ಬರೆದನು. ಅನಂತರ ಅವನಿಗೆ 
ಈ ರೀತಿ ಬುದ್ದಿ ಹೇಳಿದನು: " ಪ್ರಿಯ ಪುತ್ರನೆ! ಈ ಹದಿನೇಳು ವಸ್ತುಗಳನ್ನು ಸಂಪಾದಿಸಿದ ನಂತರವೂ 
ನಿನಗೆ ಮನಶ್ಶಾಂತಿ ಇಲ್ಲವಾದರೆ. ಅವುಗಳೆಲ್ಲವೂ ವ್ಯರ್ಥ. ಆದರೆ ನೀನು ಮನಶ್ಯಾಂತಿಯನ್ನು ಹೊಂದಿ 
ದ್ದರೆ, ಈ ಹದಿನೇಳು ವಸ್ತುಗಳು ಗೌಣವಾಗುತ್ತವೆ! "” ಜೀವನದ ಒಳದೃಷ್ಟಿಗೆ ಇದು ಎಂತಹ ನಿದರ್ಶನ! 
ತಿಳಿದೋ ತಿಳಿಯದೆಯೋ ನಾವೆಲ್ಲ ಶಾಂತಿಗಾಗಿ ಹೋರಾಡುತ್ತಿದ್ದೇವೆ. ಎಲ್ಲಿಯವರೆಗೆ ನಮ್ಮ 
ಮನಸ್ಸು ಛಿದ್ರವಾಗಿರುತ್ತದೆಯೋ ಮತ್ತು ಈ ಛಿದ್ರಗಳು ಪರಸ್ಪರ ತೊಳಲಾಟದಲ್ಲಿ ನಿರಂತರವಾಗಿ 
ಸಿಲುಕಿರುತ್ತವೆಯೋ, ಅಲ್ಲಿಯವರೆಗೂ ಶಾಂತಿಯು ನಮಗೆ ದೊರೆಯುವುದಿಲ್ಲ. ಯಾವಾಗ ನಾವು 
ಈ ಛಿದ್ರಗಳನ್ನು ಒಟ್ಟು ಗೂಡಿಸುವುದರ ಮೂಲಕ ಮನಸ್ಸನ್ನು ಹದಗೊಳಿಸಲು ಮತ್ತು ಸಮಗ್ರ 
ಗೊಳಿಸಲು ಕಲಿಯುತ್ತೆ ಆವೆಯೋ, ಆವಾಗ ನಾವು ಕೈವಲ್ಯದ ಶಾಂತಿಯನ್ನು ಪಡೆಯುತ್ತೇವೆ. 


ಹೇಳುವುದು ಸುಲಭ, ಮಾಡುವುದು ಕಷ್ಟ. ಪತಂಜಲಿಯಂತಹ ಸಮರ್ಥರು ಅಪಾರ ಕರುಣೆ 
ಯಿಂದ ಮಾರ್ಗದರ್ಶನ ನೀಡಲು ಸಿದ್ದ ರಗಿಕುವಾಗಿ ಈ ಕಾರ್ಯವು ಅಷ್ಟೇನೂ ಕಠಿಣವಾಗಲಾರದು. 
ಯೋಗಶಾಸ್ತ್ರದ ಮಹಾ ಸಿದ್ದ ಪುರುಷನಾದ ಪತಂಜಲಿಯು, ಎಂದೂ ಸ್ತಿಮಿತಗೊಳ್ಳದ ಆದರೆ ಸದಾ 
ಮೇಲೇಳುತ್ತಿರುವ ಮನಸ್ಸಿನ ಛಿದ್ರಗಳನ್ನು “ ವೃತ್ತಿಗಳು” ಅಥವಾ “ ವಿಕೃತಿಗಳು " (Modi- 
fications) ಎಂದು ಕರೆಯುತ್ತಾನೆ. ಯಾವಾಗ ಈ ವೃತ್ತಿಗಳನ್ನು ಸರಿಯಾದ ಶಿಸ್ತಿನಿಂದ ಹಾಗೂ 
ಅಭ್ಯಾಸದಿಂದ ಹತೋಟಿಯಲ್ಲಿಡಲು ಮತ್ತು ಇ; ಹಾಕಲು ಸಾಧ್ಯ ವಾಗುವುದೋ ಆಗ ಯೋಗದ 
ಅಥವಾ ಸಮಾಧಿಯ ಮೂಲಕ (ಯಜ್‌ ಇ ಸಮಾಧಿಯನ್ನು ಅಥವಾ ಪೂರ್ಣ ಏಕಾಗ್ರತೆಯನ್ನು 
ಹೊಂದುವಿಕೆ) ಜೀವಾತ್ಮ ಪರಮಾತ್ಮನೊಡನೆ ಸಕ್‌ ಯೋಗವನ್ನು ಹೊಂದಲು (ಯುಜ್‌ = 
ನೊಗ ಹೂಡು, ಒಂದಾಗು) ಸಾಧ್ಯ ವಾಗುತ್ತದೆ. ಈ ಶಿಸ್ತು, ಅಭ್ಯಾಸಗಳೇ ಯೋಗ. 


ಆರೋಗ್ಯ ವಂತನಾಗಿಯೂ ಬಲಾಢ್ಯನಾಗಿಯೂ ಇರಬಯಸುವವನು ಆರೋಗ್ಯವನ್ನು ನಾಶ 
ಮಾಡುವಂತಹ ಖಾಯಿಲೆಗಳೆ ಹಾಗೂ ಶಕ್ತಿ ಯನ್ನು ಕುಗ್ಗಿ ಸುವಂತಹ ಕಾರಣಗಳ ಬಗ್ಗೆ ಚೆನ್ನಾಗಿ 
ತಿಳುವಳಿಕೆಯನ್ನು ಹೊಂದಿರಬೇಕು. ಏನೇ ಆಗಲಿ, ನಿವಾರಣೆಯ. ೨ ಗುಣಪಡಿಸುವುದಕ್ಕಿ ಂತ ಲೇಸು! 
ತಡೆಗಟ್ಟುವುದು 'ವಾಸಿಮಾಡುವುದಕ್ಕಿ ಂತಲೂ ಉತ್ತಮವಲ್ಲವೆ? ಇದೇ ರೀತಿಯಲ್ಲಿ, ಯಾರು ಯೋಗ 


೩೬ ಮಾನವಿಕ ಕರ್ಣಾಟಕ 

ವನ್ನು ಬಯಸುವರೋ ಅವರು ಯೋಗವನ್ನು ನಾಶಮಾಡುವ ಹಾಗೂ ಅಧ್ಯ Ro ಸಾಡ್ಯ 
ಅಂಶಗಳ ಬಗ್ಗೆ ಪೂರ್ಣ ತಿಳುವಳಿಕೆಯನ್ನು ಹೊಂದಿರಬೇಕು. ಗ ಪತಂಜಲಿಯು ಶ್ಯ ವೈಜ್ಞಾನಿಕ 
ದೃಷ್ಟಿಯ ಮೂಲಕ ಯೋಗ ಮಾರ್ಗದಲ್ಲಿ ಅಡ್ಡಬರುವ ಅಂಶಗಳನ್ನು ಸೈವಸ್ಥಿ ತವಾಗಿ ಪಟ್ಟಿ ಮಾಡಿರು 
ವನು. ಇವುಗಳನ್ನು “ ಅಂತರಾಯ "ಗಳೆಂದು (ಯೋಗದ ಮಾರ್ಗದಲ್ಲಿರುವ ಅಡಚಣೆಗಳೆಂದು) 
ಕರೆದಿರುವನು. ಇವುಗಳನ್ನು ಎರಡು ಬಗೆಗಳಾಗಿ ವಿಂಗಡಿಸಿರುವನು. ಮೊದಲನೆಯದನ್ನು “ ಅಂತರಾಯ 
ಎಂದೂ ಎರಡನೆಯದನ್ನು “ ವಿಕ್ಷೇಪಸಹಭುವಃ ” (ಮನಸ್ಸಿನ ವಿಕ್ಷೇಪ ದೊಡನೆಯೆ ಇರತಕ್ಕವು 
ಎಂದೂ ಕರೆದಿದ್ದಾನೆ. 

" ಅಂತರಾಯಗಳು ' ಒಂಬತ್ತು (ಯೋಗಸೂತ್ರಗಳು ೧.೩೦): ವ್ಯಾಧಿ (ಖಾಯಿಲೆ), ಸ್ತಾನ 
(ಮಾನಸಿಕ ಆಲಸ್ಯ). ಸಂಶಯ (ಶಂಕೆ), ಪ್ರಮಾದ (ನಿರ್ಲಕ್ಷ್ಯ). ಆಲಸ್ಯ (ದೇಹಾಲಸ್ಕ), ಅವಿರತಿ 
(ವಿರಕ್ತಿಯ ಅಭಾವ). ಭ್ರಾಂತಿದರ್ಶನ (ಭ್ರಮೆ), ಅಲಬ್ಧ -ಭೂಮಿಕತ್ವ (ಯೋಗಭೂಮಿಕೆಗಳನ್ನು 
ಹೊಂದದೆ ಇರುವುದು) ಮತ್ತು ಅನವಸ್ಥಿತತ್ವ (ಯೋಗಭೂಮಿಕೆಗಳನ್ನು ಹೊಂದಿದಾಗ ಅವುಗಳಿಂದ 
ಜಾರಿ ಬೀಳುವುದು). ಇವುಗಳನ್ನು ಒಂದೊಂದಾಗಿ ಪರಿಶೀಲಿಸೋಣ. 


೧. ವ್ಯಾಧಿ (ದೈಹಿಕ ಖಾಹಿಲೆ) 


ಆರೋಗ್ಯ ಹಾಗೂ ದೀರ್ಫಾಯುಷ್ಯದ ಹಿಂದೂ ವಿಜ್ಞಾನವಾದ ಆಯುರ್ವೇದವು. ದೈಹಿಕ ಖಾಯಿಲೆ 
ಯನ್ನು ವಾತ, ಪಿತ್ತ ಮತ್ತು ಶ್ಲೇಷ್ಮವೆಂಬ ದೇಹದ ಮೂರು ಮುಖ್ಯ ರಸಧಾತುಗಳ ಅಸಮಸ್ತಿತಿ 
ಎಂದು ವಿವರಿಸುತ್ತದೆ. ಆಹಾರ ಮತ್ತು ಪಾನೀಯಗಳು ಉತ್ಪತ್ತಿಮಾಡುವ ರಸದ ಅಸಮ ಪ್ರವಾಹ 
ಹಾಗೂ ಹಂಚಿಕೆ ಮತ್ತು ಇಂದ್ರಿಯಗಳ ಹೆಚ್ಚು ಕಡಿಮೆಯೂ ಕೂಡಿ ಖಾಯಿಲೆಯ ಇನ್ನೊಂದು 
ಕಾರಣವಾಗಿದೆ. ದೇಹ ಮತ್ತು ಮನಸ್ಸು ನಿಕಟವಾದ ಸಂಬಂಧವನ್ನು ಹೊಂದಿರುವುದರಿಂದ, ದೇಹದ 
ವ್ಯಾಧಿಗಳು ಮನಸ್ಸಿನ ಮೇಲೆ ಅಹಿತಕರ ಪರಿಣಾಮವನ್ನುಂಟುಮಾಡುವ ಮೂಲಕ ಯೋಗಾಭ್ಯಾಸ 
ವನ್ನು ಅಸಾಧ್ಯಗೊಳಿಸುವುದು ಸಹಜ. ಆದ್ದರಿಂದ ಖಾಯಿಲೆಯನ್ನು ವಾಸಿಮಾಡುವುದು, ಆರೋಗ್ಯ 
ವನ್ನು ಕುದುರಿಸಿಕೊಂಡು ಹೊಸ ಚೈತನ್ಯವನ್ನು ಪಡೆಯುವುದು ಯೋಗಕ್ಕೆ ಅಗತ್ಯವಾಗಿದೆ. ಔಷಧಿ 
ಗಳನ್ನು ತೆಗೆದುಕೊಳ್ಳುವುದು, ಆಹಾರದಲ್ಲಿ ಪಥ್ಯ ಹಾಗೂ ಆರೋಗ್ಯ ಮತ್ತು ನೈರ್ಮಲ್ಯದ ನಿಯಮ 
ಗಳನ್ನು ಪಾಲಿಸುವುದೂ, ಇವುಗಳ ಜೊತೆ ಆಸನಗಳ ಅಭ್ಯಾಸ ಈ ದಿಕ್ಕಿನಲ್ಲಿ ಬಹಳ ಸಹಾಯಕ 
ವಾಗುತ್ತದೆ. ಆಸನಗಳು ಪಕ್ಷಿ ಮತ್ತು ಪ್ರಾಣಿಗಳ ಭಂಗಿಗಳ ಅನುಕರಣೆಗಳಾಗಿರುವುದರಿಂದ. ಆರೋಗ್ಯ 
ಹಾಗೂ ಶಕ್ತಿಯನ್ನು ಕೊಡುವುದೇ ಅಲ್ಲದೆ, ಆಯಾಯ ಪ್ರಾಣಿಗಳ ನಿರ್ದಿಷ್ಟ ಚಟುವಟಿಕೆಗಳನ್ನೂ 
ಕೊಡುತ್ತವೆ. ಎಲ್ಲ ಬಗೆಯ 'ಅತಿ'ಯೂ ಆರೋಗ್ಯವನ್ನು ಕೆಡಿಸಿ ಯೋಗಾಭ್ಯಾಸವನ್ನು ಅಸಾಧ್ಯ 
ಗೊಳಿಸುವುದರಿಂದ, ಯೋಗಿಯು ಆಹಾರದಲ್ಲಿ, ನಿದ್ರೆಯಲ್ಲಿ, ಮನರಂಜನೆಯಲ್ಲಿ ಮತ್ತು ಕೆಲಸದಲ್ಲಿ 
` ಇತಿ-ಮಿತಿ 'ಯಿಂದಿರಬೇಕೆಂದು ಭಗವಂತನಾದ ಶ್ರೀಕೃಷ್ಣನು ಹೇಳಿರುವ ಉಪದೇಶ (ಗೀತೆ ೬-೧೬, ೧೭) 
ಈ ಸಂದರ್ಭದಲ್ಲಿ ಬಹಳ ಸಮಂಜಸವಾಗಿದೆ. 


೨, ಸ್ತಾನ (ಮಾನಸಿಕ ಆಲಸ್ಯ) 


ತಂತ್ರಗಳನ್ನು ಹೂಡುವುದರಲ್ಲಿ ಮನಸ್ಸು ಚತುರವಾದದ್ದು. ಅಲ್ಲದೆ, ಅದು ತನಗೆ ಏನು ಬೇಕೋ 
ಅದನ್ನು ಆಯಿದುಕೊಳ್ಳುವ ಸ್ವಭಾವವುಳ್ಳ ದು. ಸುಖವನ್ನು ಸವಿಯುವ ಸಂದರ್ಭ ಬಂದಾಗ ಅಥವಾ 
ತಕ್ಷಣವೇ ಫಲ ದೊರಕುವಂತಿದ್ದರೆ ಮನಸ್ಸು ಕೂಡಲೆ ಕಾರ್ಯಮಗ್ನವಾಗುವುದು. ಎಲ್ಲೆಲ್ಲಿ ಪರಿಶ್ರಮದ 
ಅಗತ್ಯವಿದೆಯೋ ಅದು ಅಲ್ಲಿಂದ ದೂರವೇ ಉಳಿಯುತ್ತದೆ! ಒಳ್ಳೆಯದಕ್ಕಾಗಿ ಶ್ರಮ ಪಡದೆ ಒಳ್ಳೆಯ 
ಫಲಗಳನ್ನು ಬಯಸುವುದೂ, ಕೆಟ್ಟದರಿಂದ ದೂರವಿರಲು ಪ್ರಯತ್ನಿಸದೆ ಕೆಟ್ಟ ಫಲಗಳನ್ನು ದೂಷಿಸು 
ವುದೂ ಮಾನವ ಸ್ವಭಾವ (ತದ್ವಿರುದ್ದ ವಾಗಿ, ಅನೇಕ ಸಲ ಜನರು ದಾರಿ ಬಿಟ್ಟುಹೋಗಿ ಪಾಪಕಾರ್ಯ 
ಗಳನ್ನೆ ಸಗುವರು!), 


ಸ ಪಾಪು Sa al A nah TA 46 


a ca aii a 


ಯೋಗ ಸಾಧನೆ-ವಿಫ್ನಗಳು ಮತ್ತು ಪರಿಹಾರಗಳು ೩೭ 


ವಿವೇಚನೆ ಮತ್ತು ಸಂಕಲ್ಪ ಶಕ್ತಿಗಳನ್ನು ಬೆಳೆಸಿಕೊಳ್ಳುವುದರಿಂದ ಮಾತ್ರ ಕೆಡುಕನ್ನು ಜಯಿಸ 
ಬಹುದಾಗಿದೆ. ಏಕಾಗ್ರತೆ ಮತ್ತು ಶಾಂತಿಯನ್ನು ಸಂಪಾದಿಸಲು ಯೋಗ ಶಿಕ್ಷಣವು ಸಹಾಯ ಮಾಡು 
ತ್ತದೆ ಎಂಬ ಮನವರಿಕೆಯನ್ನು ವಿವೇಚನೆ ಮಾಡಿಕೊಡುತ್ತದೆ. ಒಂದು ಸಲ ಈ ದೃಢ ನಂಬಿಕೆ 
ಮೂಡಿತೆಂದರೆ, ತನ್ನ ಒಡೆಯನ, ಸಾಧಕನ ಅನುಜ್ಞೆಯನ್ನು ಮನಸ್ಸು ಪಾಲಿಸುವಂತೆ ಅದನ್ನು 
ಒತ್ತಾಯಿಸಬೇಕು. 

ಸಾಮಾನ್ಯವಾಗಿ ಸಂಕಲ್ಪಶಕ್ತಿಯನ್ನು ಬೆಳೆಸಿಕೊಳ್ಳುವುದು ಎಲ್ಲರೂ ಎದುರಿಸಬೇಕಾಗಿರುವ ಒಂದು 
ಸಮಸ್ಯೆಯಾಗಿದೆ. ವ್ಯಾಯಾಮದಿಂದ ದೇಹಶಕ್ತಿಯನ್ನು ಕ್ರಮಬದ್ಧವಾಗಿ ಪಡೆಯುವುದು ಸಾಧ್ಯ 
ವಾದರೆ, ಅದೇ ರೀತಿಯ ಪ್ರಯತ್ನವನ್ನು ಮನಶ್ಯಕ್ತಿಯನ್ನು ಸಂಪಾದಿಸಲು ಮಾಡುವುದು ಸಾಧ್ಯ 
ವಿಲ್ಲ ಎಂಬುದಕ್ಕೆ ಯಾವ ಕಾರಣವೂ ಇಲ್ಲ. ಮೊದಮೊದಲು ಅಲ್ಪ ಸುಖ ಮತ್ತು ಪ್ರಲೋಭನೆ 
ಗಳಿಗೆ ಬಲಿಯಾಗದೆ ಕ್ರಮವಾಗಿ ಆದರೂ ಖಂಡಿತವಾಗಿ ನಮ್ಮ ಸಂಕಲ್ಪಶಕ್ತಿಯನ್ನು ಹೆಚ್ಚಿಸಿಕೊಳ್ಳ 
ಬಹುದು. “ ರೈತನೊಬ್ಬನು ಸಣ್ಣ ಕರುವೊಂದನ್ನು ಪ್ರತಿದಿನ ಹೊರುತ್ತಿದ್ದು, ಅದು ದೊಡ್ಡ ಗೂಳಿ 
ಯಾದಾಗಲೂ "ಸುಲಭವಾಗಿ ಹೊತ್ತು ಕೊಳ್ಳುವಂತಾದ "ಎಂಬ ಶ್ರೀಮಾತೆಯವರು ಕೊಡುವ 
ಉದಾಹರಣೆಯು ಇಲ್ಲಿಯೂ ಕೂಡ ನಮಗೆ ಅತ್ಯುವಶ್ಯಕವಾದ ಪ್ರೋತ್ಸಾಹವನ್ನು ಕೊಡುತ್ತದೆ. 


ತಿ. ಸಂಶಯ (ಅನುಮಾನ) 


ಸದಾದ ಯಾವುದೇ ಸಾಹಸದಲ್ಲಿ ಶಂಕೆ, ಭೀತಿಗಳು ಇದ್ದೇ ಇರುತ್ತವೆ. ನಮ್ಮ ಸ್ಪರ್ಶಕ್ಕೂ ಸಿಗಲಾರದ 
ಮತ್ತು ಅತಿಸೂಕ್ಷ್ಮವಾದ ಮನಸ್ಸಿನ ನಿಯಂತ್ರಣ ಹಾಗೂ ಏಕಾಗ್ರತೆ ಎಂಬ ಕ್ಷೇತ್ರಗಳ ಸಂಬಂಧದಲ್ಲಿ 
ಅಂತಹ ಅನುಮಾನಗಳು ಹುಟ್ಟುವುದು ಅನಿವಾರ್ಯ. ಅಂತಹ ಸಂದೇಹಗಳು ಕೆಲಸ ಮಾಡುವ 
ಕ್ಷೇತ್ರವೂ ಬಹುಮಟ್ಟಿಗೆ Se ಶಾಸ್ತ್ರಗಳು ಮತ್ತು ಗುರು ಹೇಳುವ ಸತ್ಯದ ಬಗ್ಗೆ ಸಂದೇಹ 
ಪ್ರಾರಂಭವಾಗಿ ಅನಂತರ ಯೋಗ ಸಾಧನೆಯಲ್ಲಿ ತನ್ನ ಸಾಮರ್ಥ್ಯದ ಬಗ್ಗೆ ಯೇ ಸಂದೇಹ ಬೆಳೆದರೆ, 
ಕಟ್ಟಕಡೆಗೆ ಅದು ತನ್ನ ಸ್ವಂತ ಅಸ್ತಿತ್ವದಲ್ಲಿಯೇ ಸಂಶಯ ಬರುವುದರಲ್ಲಿ ಕೊನೆಗೊಳ್ಳಬಹುದು! 
ಅಜ್ಞಾನಿಗಳು, ನಾಸ್ತಿಕರು "ಮತ್ತ ಸಂಶಯಗ್ರಸ್ತರ ಬಗ್ಗೆ ಪ್ರಸ್ತಾಪಿಸುವಾಗ, ಕಡೆಯ ಗುಂಪಿನವರು 
ಇಹಲೋಕ ಮತ್ತು ಪರಲೋಕ ಎರಡನ್ನೂ ಕಳೆದುಕೊಂಡು ನಾಶಹೊಂದುವರೆಂದು ಭಗವಾನ್‌ 
ಶ್ರೀಕೃಷ್ಣ ಅವರನ್ನು ಖಂಡಿಸಿದ್ದಾನೆ. (ಗೀತೆ ೪.೪೦) 


ಪವಿತ್ರ ಗ್ರಂಥಗಳಲ್ಲಿ. ಆಧ್ಯಾತ್ಮಿಕ ಗುರುವಿನಲ್ಲಿ ಹಾಗೂ ತನ್ನಲ್ಲಿ ಶ್ರದ್ಧೆ ಯನ್ನು ಬೆಳೆಸಿಕೊಳ್ಳುವುದು 
ಮಾತ್ರವೇ ಈ ರೋಗಕ್ಕೆ ಮದ್ದಾಗಿದೆ. ತನ್ನ ಬಂಧುಗಳಲ್ಲಿ, ಸ್ನೇಹಿತರಲ್ಲಿ ಮತ್ತು ನೆರೆ ಹೊರೆಯವರಲ್ಲಿ 
ನಂಬಿಕೆಯಿಲ್ಲದಿದ್ದರೆ ದಿನನಿತ್ಯ ದ ಜೀವನವೂ ಅಸಾಧ್ಯ ಎಂಬುದನ್ನು ತನಗೆ ತಾನೇ ಮನವರಿಕೆ ಮಾಡಿ 
ತ ಬೇಕು. ಹಾಗಾದರೆ. ಕಾಣದ ಮತ್ತು ತಿಳಿಯದೇ ಇರುವುದರತ್ತ ಪ್ರಯಾಣವಾಗಿರುವ ಆಧಾತ್ಮಿಕ 
ವನದಲ್ಲಿ ಇನ್ನೂ ಎಷ್ಟು ಹೆಚ್ಚಿನ ನಂಬಿಕೆಯೂ ಅಗತ್ಯವಿದೆ! 


೪, ಪ್ರಮಾದ ಹೇ 


ಲೌಕಿಕ ಸ್ವಾತಂತ್ರ್ಯ ಬೆಲೆ: “ನಿರಂತರವಾದ ಜಾಗರೂಕತೆ ' ಆಗಿರುವುದೇ ಆದರೆ, ಆಧ್ಯಾತ್ಮಿಕ 
ಸ್ವಾತಂತ್ರ್ಯ ತ ಅದಕ್ಕಿ ಮಿಗಿಲಾದ ಬೆಲೆಯನ್ನು ಕೊಡಬೇಕಾಗುತ್ತದೆ. ಇಲ್ಲಿ. ಅಜಾಗರೂಕತೆಯು 
(ಹುಟ್ಟು “ಸಾವುಗಳ ನಿರಂತರ ಚಕ ಕ್ರವಾದ) ಸಂಸಾರದೆದೆಗೆ ಎಳೆದೊಯ್ಯುತ್ತದೆ. ಆದ್ದರಿಂದಲೆ ಪ್ರಮಾದವೇ 
ಮೃತ್ಯು ಎಂದು ಸನತ್ಸುಜಾಶ ಮಹರ್ಷಿಯು ಸಾರಿ ಹೇಳುವನು. (ಸ ನತ್‌ ಸುಜಾತೀಯ ೧.೪) 
ಯೋಗಕ್ಕೆ ಸಾಧನಗಳೆಂದು ನಿರ್ಧರಿಸ ಲ್ಪಟ್ಟಿರುವ ಜ್ಞಾ ನ ಮತ್ತು ಸತ್ಯ -ಅಹಿಂಸೆ ಮೊದಲಾದ 
ಮ 
ಸದ್ಗುಣಗಳನ್ನು ಬೆಳೆಸಿಕೊಳ್ಳುವಲ್ಲಿ ಉಂಟಾಗುವ. ಮರೆವು ಮತ್ತು ನಿರ್ಲಕ್ಷ ಪೇ ಪ್ರಮಾದ. ಈ 
1) ೧೨ z 
ಸದ್ಗುಣಗಳನ್ನು ಪರಿಶ್ರಮ ಪೂರ್ವಕವಾಗಿ ಬೆಳೆಸಿಕೊಂಡು ರಕ್ಷಿಸದೆ ಹೋದರೆ ಯೋಗವು ಸಾಧ್ಯ 


೩೮ ಮಾನವಿಕ ಕರ್ಣಾಟಕ 


ವಾಗುವುದಿಲ್ಲ. ಗಮನವಿಲ್ಲದೆ ಚಂಡಿನಾಟ ಆಡುತ್ತಿರುವ ಮಗುವಿನ ಕೈಯಿಂದ ಚೆಂಡು ಜಾರಿ ಮಹಡಿಯ 
ಮೇಲಿಂದ ಕಳಗೆ ಬೀಳುವಂತೆ ಜಾಗರೂಕತೆಯ ಅಭಾವವು ಆಧ್ಯಾತ್ಮಿಕ ಜೀವನದಿಂದ ಬಹಳ ಬೇಗನೆ 
ಅಧೋಗತಿಗಿಳಿಯುವಂತೆ ಮಾಡುತ್ತದೆ. (ವಿವೇಕ ಚೂಡಾಮಣಿ ೩೨೪). ಪ್ರಪಂಚದಲ್ಲಿ ಕ್ಷುಲ್ಲಕ ಐಶ್ವರ್ಯ 
ಕ್ಕಾಗಿ ಮತ್ತು ಕೀಳು ಲಾಭಕ್ಕಾಗಿ ಬಹಳ ಗಮನವನ್ನು ಕೊಡಲಾಗಿದೆ. ಆಧ್ಯಾತ್ಮಿಕ ಸಂಪತ್ತಾದ ಯೋಗದ 
ಸಾಧನೆಗಳಿಗೆ ಕಡೆಯಪಕ್ಷ ಅಷ್ಟೇ ಗಮನವನ್ನು ಕೊಡಬಾರದೇ? 


೫, ಆಲಸ್ಯ (ದೈಹಿಕ ಸೋಮಾರಿತನ) 

“ ಸೋಮಾರಿತನ ಎಷ್ಟು ನಿಧಾನವಾಗಿ ಸಾಗುತ್ತದೆಯೆಂದರೆ ದಾರಿದ್ರ್ಯ ಅದನ್ನು ಬಹುಬೇಗ ಹಿಂದಕ್ಕೆ 
ಹಾಕುತ್ತದೆ” ಎಂಬ ಚಮತ್ಕಾರದ ನುಡಿಯಿದೆ! ಸೋವರಿತನವು ಪ್ರೇಯಸ್ಸಿಗೇ ಹೀಗೆ ವೈರಿ 
ಯಾಗುವುದಾದರೆ ಶ್ರೇಯಸ್ಸಿಗೆ (ಆಧ್ಯಾತ್ಮಿಕ ಸಂಪತ್ತಿಗೆ) ಅದು ಇನ್ನೆಷ್ಟಾಗಿರಬೇಕು! ಸೇವಾಕಾರ್ಯ 
ಗಳೂ ಸೇರಿದ ಹಾಗೆ ಆರೋಗ್ಯಕರವಾದ ಚಟುವಟಿಕೆಗಳಲ್ಲಿ ನಿರತರಾಗಿರುವುದರ ಮೂಲಕ ಮಾತ್ರ 
ಸೋಮಾರಿತನವನ್ನು ಗೆಲ್ಲಬಹುದು. 


೬, ಅವಿರತಿ (ವೈರಾಗ್ಯದ ಅಭಾವ) 


ಯೋಗವು ಆಧ್ಯಾತ್ಮಿಕ ವಿಚಾರಗಳಿಗೆ ಸಂಬಂಧಪಟ್ಟಿದೆ. ಆತ್ಮಸಾಕ್ಷಾತ್ಕಾರದೆಡೆಗೆ ಒಯ್ಯುವಂಥ 
ಆತ್ಮಾನುಸಂಧಾನವೇ, ಆತ್ಮವನ್ನು ಕುರಿತ ಪೂರ್ಣ ಏಕಾಗ್ರತೆಯೇ ಯೋಗ. ತನ್ನೆಲ್ಲಾ ಕೊಳಕಿನಿಂದ 
ಮುಕ್ತವಾದ ಹೊರತು ಇದು ಸಾಧ್ಯವಿಲ್ಲ. ಆನಾತ್ಮವಾದುದರೊಂದಿಗೆ, ಪ್ರಾಪಂಚಿಕ ವಸ್ತುಗಳೊಂದಿಗೆ. 
ಶ್ರೀ ರಾಮಕೃಷ್ಣರು ಹೇಳುವಂತೆ ಕಾಮಿನಿ ಮತ್ತು ಕಾಂಚನಗಳಿಗೆ ಅಂಟಿಕೊಂಡಿರುವುದೇ ಆ ಕೊಳಕು. 
ದೈವ ಮತ್ತು ದೆವ್ವ ಜೊತೆಯಾಗಿರಲು ಸಾಧ್ಯವಿಲ್ಲ. ಆದ್ದರಿಂದ ಯೋಗಾಕಾಂಕ್ಷಿಯು ನಿರ್ಲಿಪ್ತತೆ 
ಮತ್ತು ವಿರಕ್ತಿಯನ್ನು ನಿರಂತರವಾಗಿ ಅಭ್ಯಾಸಮಾಡಬೇಕು. ಸಂಕಲ್ಪ ಶಕ್ತಿಯನ್ನು ರೂಢಿಸಿಕೊಳ್ಳು 
ವುದರಲ್ಲಿರುವಂತೆಯೇ, ಇಲ್ಲಿಯೂ ಸಹ. ಸಣ್ಣ ಪುಟ್ಟ ವಸ್ತುಗಳಿಂದ ದೂರವಿರುವುದನ್ನು ಅಭ್ಯಸಿಸು 
ವುದರ ಮೂಲಕ ನಿರ್ಲಿಪ್ತತೆಯನ್ನು ಬೆಳೆಸಿಕೊಳ್ಳಬಹುದು. ಆದರೆ ಇದು ಕೇವಲ ನಿಷೇದಾರ್ಥಕ 
ವಾದದ್ದು. ವಿವೇಚನೆಯನ್ನು ಬೆಳೆಸಿಕೊಳ್ಳುವುದರ ಮೂಲಕ ಪ್ರಲೋಭನೆಯ ವಸ್ತುಗಳಲ್ಲಿರುವ 
ನಿಜವಾದ ಅಪಾಯವನ್ನು ನೋಡುವುದು ಉತ್ತಮ ಮಾರ್ಗ. 


೭, ಭ್ರಾಂತಿ ದರ್ಶನ (ಭ್ರಮೆ) 


ಇದು ಮತ್ತು ಮುಂದಿನ ಎರಡು ಅಡಚಣೆಗಳು ಹೆಚ್ಚು ಗಂಭೀರವಾದುವಾದ್ದರಿಂದ ಅವನ್ನು ದಾಟಲು 
ಹೆಚ್ಚಿನ ಪ್ರಯತ್ನ ಮತ್ತು ಬಹಳ ಜಾಣ್ಮೆಯ ನಿರ್ವಹಣೆ ಅಗತ್ಯ. ಬೌದ್ದಿಕ ಮಟ್ಟದಲ್ಲಿ, ಗುರುವಿನ 
ಹಾಗೂ ಶಾಸ್ತ್ರಗಳ ಬೋಧನೆಗಳನ್ನು ತಪ್ಪಾಗಿ ಅರ್ಥಮಾಡಿಕೊಳ್ಳುವ ರೀತಿಯಲ್ಲಿ ಭ್ರಾಂತಿಯ ದೃಷ್ಟಿ 
ಪ್ರಕಟವಾಗುವುದು. ಇದು ಬುದ್ದಿ ಮಾದ್ಯದಿಂದ ಅಥವಾ ಬುದ್ದಿ ವಿಕಲ್ಪದಿಂದ ಪರಿಣಮಿಸಬಹುದು. 
ಅನೇಕ ಸಲ ಇದು ದುರಹಂಕಾರದಿಂದಲೂ ಸಂಭವಿಸುತ್ತದೆ. ಹೇಗೇ ಇರಲಿ, ನಮ್ರತೆಯಿಂದ ಗುರುವಿ 

ನೊಡನೆ ನಡೆಸುವ ಸಂವಾದ ಮತ್ತು ಸಂಭಾಷಣೆಗಳು ಈ ಅಡಚಣೆಯನ್ನು ಪರಿಹರಿಸುತ್ತವೆ. 
ಮಾನಸಿಕ ಮಟ್ಟದಲ್ಲಿಯೂ ಭ್ರಮೆಯ ಸಾಧ್ಯತೆ ಇದೆ. ಅಭ್ಯಾಸದ ತಪ್ಪುವಿಧಾನಗಳು ಭ್ರಾಂತಿ 
ಯನ್ನು ಉಂಟು ಮಾಡಲು ಸಾಧ್ಯ: ಗುರುವಿನೊಡನೆ ಅಥವಾ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದು 
ವರೆದಿರುವವರೊಡನೆ ಸಮಾಲೋಚನೆ ನಡೆಸುವುದರಿಂದ ಭ್ರಾಂತಿಯನ್ನು ನಿವಾರಿಸಬಹುದು. ಹಾಗಾದರೆ 
Ri (psychic experience) ನಿಜವೊ ಸುಳ್ಳೂ ಎಂದು ಹೇಗೆ ತಿಳಿಯುವುದು? 
ಜವಾದ ಅನುಭವವು ಆನಂದವನ ತಿಯ ನವವು ಯಾಃ 
5 ಬಿ ಕ್ರ ಒತ್ತ ಜ್ನ 


ಬ್‌ ರ್‌ 


ಯೋಗ ಸಾ ಸಾಧನೆ. ವಿಘ್ನಗಳು ಮತ್ತು ಪರಿಹಾರಗಳು ೩೯ 


ಉಂಟು ಮಾಡಬಹುದು. ಅತೀಂದ್ರಿಯಾನುಭವಗಳಾದ ಅತೀಂ ದ್ರಿಯದೃಷ್ಟಿ (clairvoyance) 
ಹಾಗೂ ಅತೀಂದ್ರಿಯ ಶ್ರವಣಗಳು (clairaudience) ನಿಜ ವಾದರೂ, ಆತ್ಮ ಸಾಕಾತ್ಕಾರದ 
ಮಿಥ್ಕಕಲ್ಪನೆಗಳನ್ನು ಸೃಷ್ಟಿಸುವುದರ ಮೂಲಕ ಮುಂದಿನ ಬೆಳವಣಿಗೆಯನ್ನು ಕುಂಟಿಸುತ್ತವೆ. ದಾರಿಬದಿ 
ಯಲ್ಲಿ ನಡೆಯುತ್ತಿದ್ದ ಜಾದು ಆಟ (178೩810 show) ನೋಡುತ್ತಾ ಕಾಲ ಕಳೆದು, ತಾನು 
ಪ್ರಯಾಣಮಾಡಬೇಕಾಗಿದ ರೈಲನ್ನು ತಪ್ಪಿಸಿಕೊಂಡ ಮನುಷ್ಯನ ಮೂರ್ಪತನವನ್ನು ಇದು 
ಹೋಲುತ್ತದೆ! ಆಧ್ಯಾತ್ಮಿಕ ಪಿಪಾಸುಗಳಲ್ಲಿ ಸ್ವಾಭಾವಿಕವಾಗಿ ಅತೀಂದ್ರಿಯ ಶಕ್ತಿಗಳ ಪ್ರಲೋಭನೆ 
ಗಳನ್ನು ದಾಟಿಹೋಗಲು ಹೆಚ್ಚಿನ ಶಕ್ತಿ ಮತ್ತು ಜ್ಞಾನ ಬೇಕು. ಸ್ವತಃ ಪತಂಜಲಿಯೆ (ಸೂತ್ರ ೩.೫೧) 
ಆಧ್ಯಾತ್ಮಿಕ ಪಿಪಾಸುಗಳನ್ನು ಈ ಅಪಾಯದ ವಿರುದ್ಧ ಎಚ್ಚ ರಿಸುತ್ತಾನೆ: " ಸ್ವರ್ಗಲೋಕದಲ್ಲಿ ವಾಸ 
ಮಾಡುವ ಅಲೌಕಿಕ ಜೀವಿಗಳು ಯೋಗಿಯನ್ನು (ತಮ್ಮ ಲೋಕಗಳಿಗೆ) ಸ್ವಾಗತಿಸುವಾಗ, ಸಂಸಾರಕ್ಕೆ 
ಜಾರುವ ಸಾಧ್ಯತೆ ಬಹಳ ಇರುವುದರಿಂದ ಅವನು ಯಾವ ಪ್ರಲೋಭನೆಗೂ ಹಾಗೂ 
ಹೆಮ್ಮೆಯಿಂದ ಉಬ್ಬಿಹೋಗಲೂ ಬಾರದು. 


೮. ಅಲಬ್ದ ಭೂಮಿಕತ್ವ (ಯೋಗಾವಸ್ಥೆ ಗಳನ್ನು ಪಡೆಯದೆ ಇರುವುದು) 


ಸಾಧಕನು ಯೋಗದ ವಿವಿಧ ಕ್ರಮಗಳನ್ನು ಶಿಸ್ತುಗಳನ್ನು ಸರಿಯಾಗಿ ಅಭ್ಯಾಸ ಮಾಡುತ್ತಿದ್ದರೂ ಕೂಡ, 
ಯೋಗ ಶಾಸ್ತ್ರಗಳಲ್ಲಿ ಹೇಳಿರುವ ಯಾವುದೇ ಯೋಗಭೂಮಿಗಳಿ ಗೆ (ಅತೀಂದ್ರಿಯ ಮತ್ತು ಆಧ್ಯಾತ್ಮಿಕ 
ಮಜವು] ಏರುವುದರಲ್ಲಿ ವಿಫಲನಾಗುತ್ತಾನೆ. ಶ್ರೀರಾಮಕೃ ಕೃಷ್ಣರು ಹೇಳುತ್ತಿದ್ದ ಒಂದು ಸುಂದರ 
ರೂಪಕದ ಬೆಳಕಿನಲ್ಲಿ ಈ ನಿರರ್ಥಕತೆಯ ಹಿಂದಿರುವ ವ್ಯಾಧಿಯನ್ನು. ಮತ್ತು ಪರಿಹಾರವನ್ನೂ ಸುಲಭ 
ವಾಗಿ ಅರ್ಥಮಾಡಿಕೊಳ್ಳೆ ಬಹುದು. ಒಬ್ಬ ರೈತನು ಹಗಲೆಲ್ಲಾ ದುಡಿದು ಜವಿತಾನಿಗೆ ನೀರು ಹಾಯಿಸು 
ತ್ರಿದನು. ಮರುದಿನ ನೋಡಿದರೆ ಜಮಾನು ಪೂರ್ತಿ 'ಒಣಗಿಹೋಗಿರುತ್ತಿತ್ತು. ಇದಕ್ಕೆ ಕಾರಣ 
ಅವನಿಗೆ ತಿಳಿಯದೇ ಹೋದಾಗ ಅವನು ಗೆಳೆಯನ ಸಹಾಯವನ್ನು ಕೋರಿದನು. ಪೊದೆಯ. ಮರೆಯ 
ಲ್ಲಿದ್ದ ಕೆಲವು ಇಲಿಬಿಲಗಳು ಆ ನೀರನ್ನೆಲ್ಲಾ ನುಂಗುತ್ತಿರುವುದನ್ನು ಅವನು ತೋರಿಸಿದಾಗ ಕಾರಣ 
ಸ್ಪಷ್ಟವಾಯಿತು. ಆ ಇಲಿಬಿಲಗಳನ್ನು ಮುಚ್ಚಿ ತಿದಾಗ, ಸಮಸ್ಯೆಯು ಬಗೆಹರಿಯಿತು. ಯೋಗಿಯ 
ಸೃಶಿತ್ರದಲ್ಲಿಯೂ ಮುಚ್ಚಿ ಭದ್ರ ಪಡಿಸಬೇಕಾಗಿರುವ ಇತರ ಇಲಿಬಿಲ'ಗಳಿವೆ. ಕಾಮಿನಿ ಕಾಂಚನ 

ಗಳಲ್ಲಿ ಅತಿಯಾದ ವ್ಯಾಮೋಹ, ಪಾದರಸದಂಥ ಸಿಡುಕುತನ, ಕಡುಸ್ವಾರ್ಥತೆ ಮುಂತಾದ 
ಆಳವಾಗಿ ಬೇರುಬಿಟ್ಟ ಹಾವುಡೇ ಕೆಟ್ಟ ಪ್ರವೃತ್ತಿಗಳು “ ಇಲಿಬಿಲ 'ಗಛಗರೆಬಹುದು. ಕೆಡುಕುಗಳು 
ವೇಕವೇಳೆ ಅಪೇಕ್ಷಣೀಯವಾದ ಸದ್ಗು ಣಗಳ *ವೇಷಹಾಕುವುದರಿಂದ ಸಾಧಕನು ಅವುಗಳ ನಿಜರೂಪ 


ಗಳನ್ನು ಗುರುತಿಸದೇ ಹೋಗುತ್ತಾನೆ. ಶಾಂತವಾದ ಮತ್ತು ಆಳವಾದ ಆತ್ಮಪರೀಕ್ಷೆಯಿಂದ ಗುರು 
ಮತ್ತು ಸೋದರ ಶಿಷ್ಯ ರುಗಳೊಡನೆ ನಡೆಸುವ ಸಮಾಲೋ ಚನೆಯಿಂದ ಸಾಧಕನು ತನ್ನ ದೌರ್ಬಲ್ಯ 


ಗಳನ್ನು ಕಂಡುಕೊಂಡು ಅವುಗಳನ್ನು ನಿವಾರಿಸಿಕೊಳ್ಳುವ ಮೂಲಕ ತನ್ನ ಮುನ್ನಡೆಯನ್ನು ಚುರುಕು 
ಗೊಳಿಸಬಹುದು. 


೯, ಅನವಸ್ಥಿತತ್ತ 4 (ಯೋಗಾವಸ್ಥೆಗಳನ್ನು ಪಡೆದನಂತರ ಅವುಗಳಿಂದ ಜಾರುವುದು) 


ಈ ಆತಂಕವು ಇನ್ನೂ ತೀವ್ರತರವಾದದ್ದು. ಬಹಳ ಅನಂದ ಯೋಗಿಯು ತನ್ನ ಮನಸ್ಸನ್ನು 
ಉನ್ನತ ಸ್ಥಿ ತಿಗಳಿಗೆ ಏರಿಸುವುದರಲ್ಲಿ ಜಯಶೀಲನಾಗುತ್ತಾನೆ ನೆ; ಆದರೆ ಬಹಳ ಬೇಗನೆ ಅದು ಕೆಳಗಿನ 
ಸ್ಮೆಗೆ ಜಾರುತ್ತ ದೆ ಅಥಷಾ ತನ್ನ ಹಳೆಯ ಜಾಡಿಗೆ ಬೀಳುತ್ತದೆ. ಇದು. ಕೆಲವು ತುಂಟ ಹುಡುಗರು 
ಸ ಬಾಲಕ್ಕೆ ಇಟ್ಟಿ ಗೆಯ ಚೂರೊಂದನ್ನು ಕಟ್ಟಿದಂತೆ. ಯಾವಾಗ ಅದು ಬಹಳ ಕಷ್ಟ 
ಪಟ್ಟುಕೊಂಡು ಗುಡಿಸಿಲಿನ ಮಾಳಿಗೆಯ ಹತ್ತಿ ರವಿರುವ ತನ್ನ ಬಿಲವನ್ನು ತಲುಪುವುದೋ ಆಗ 
ಇಟ್ಟಿಗೆ ಚೂರಿನ ಭಾರ ಅದನ್ನು ಹಿಂದಕ್ಕೆ ಎಳೆಯುತ್ತದೆ. 


೪೦ ಮಾನವಿಕ ಕರ್ಣಾಟಕ 


ಸಾಧಕನ ಅಧೋಗತಿಯ ಕಾರಣಗಳು ಹಿಂದಿನ ಆತಂಕವನ್ನು ವಿವರಿಸುವಾಗ ತಿಳಿಸಿದ ಕಾರಣ 
ಗಳನ್ನು ಹೋಲುತ್ತವೆ. ಹಳೆಯ ಸಂಸ್ಕಾರಗಳ (ಪ್ರವೃತ್ತಿಗಳ) " ಇಟ್ಟಿಗೆ 'ಯನ್ನು ಮೊದಲು ತೆಗೆದು 
ಹಾಕಬೇಕು. 

ಈ ಒಂಬತ್ತು ಅಡಚಣೆಗಳ ಜೊತೆಗೆ, ಪತಂಜಲಿಯು ಇನ್ನೂ ಐದನ್ನು ಸೇರಿಸಿ, ಅವುಗಳನ್ನು 
ಎರಡನೆ ಗುಂಪೆಂದು ಬೇರೆಯಾಗಿ ವಿಂಗಡಿಸುತ್ತಾನೆ. ಅವು ಯಾವುವೆಂದರೆ: 

ದುಃಖ. ದೌರ್ಮನಸ್ಯ (ಖಿನ್ನತೆ), ಅಂಗಮೆಜಯತ್ವ (ಅಂಗಗಳ ಚಾಂಚಲ್ಯ), ಶ್ವಾಸ (ಉಸಿರನ್ನು 
ಬಲಾತ್ಕಾರವಾಗಿ ಒಳಗೆ ಎಳೆದುಕೊಳ್ಳುವುದು), ಪ್ರಶ್ವಾಸ (ಉಸಿರನ್ನು ಪ್ರಯತ್ನಪೂರ್ವಕವಾಗಿ ಹೊರಗೆ 
ಬಿಡುವುದು). ಇವುಗಳನ್ನು " ವಿಕ್ಷೇಪಸಹಭುವಃ ” (ಚಿತ್ತ ಭ್ರಮಣೆಯ ಜೊತೆಯಲ್ಲಿಯೇ ಇರುವುದು) 
ಎಂದು ಕರೆಯುತ್ತಾನೆ. ಏಕೆಂದರೆ ಅವುಗಳು ಉಂಟಾದಾಗಲೆಲ್ಲಾ ತಕ್ಷಣ ಮತ್ತು ತಪ್ಪದೆ ಚಿತ್ತ ವಿಕ್ಷೇಪವೂ 
ಹಿಂಬಾಲಿಸುತ್ತದೆ. 


ದುಃಖ (ನೋವು, ಸಂಕಟ) 

ದೈಹಿಕ ಖಾಯಿಲೆ, ಗಾಯಗಳು, ಮಾನಸಿಕ ಒತ್ತಡಗಳು. ನೈಸರ್ಗಿಕ ದುರಂತಗಳು ಮುಂತಾದವುಗಳಿಂದ 
ದುಃಖ ಉಂಟಾಗುವುದು. ಇದು ಇರುವವರೆಗೂ ಮನಸ್ಸು ಕದಡಿಹೋದ ಸ್ಥಿತಿಯಲ್ಲಿದ್ದು ಯೋಗಾ 
ಭ್ಯಾಸಗಳನ್ನು ಅಸಾಧ್ಯಗೊಳಿಸುವುದು. ದುಃಖ ಉಂಟಾದಾಗ ಅದರ ಕಾರಣಗಳನ್ನು ನಿವಾರಿಸುವುದು 


ಅಥವಾ ಅನಿವಾರ್ಯವಾದಾಗ ತಾಳ್ಮೆಯಿಂದ ಅನುಭವಿಸುವುದೊಂದೇ ಪರಿಹಾರ. 


ದೌರ್ಮನಸ್ಕ (ನಿರಾಶೆ) 


ಈಡೇರದ ಆಸೆ ಮತ್ತು ಆಕಾಂಕ್ಷೆಗಳಿಂದ ದೌರ್ಮನಸ್ಕ ಉಂಟಾಗುತ್ತದೆ. ತನ್ನಷ್ಟಕ್ಕೆ ತಾನೆ ಇದು 
ಮನಸ್ಸಿನಲ್ಲಿ ತುಮುಲವನ್ನು ಹುಟ್ಟಿಸುತ್ತದೆ. ನಮ್ಮ ಎಲ್ಲ ಆಸೆ ಮತ್ತು ಆಕಾಂಕ್ಷೆಗಳನ್ನು ಈಡೇರಿಸು 
ವುದು ಸಾಧ್ಯವೂ ಅಲ್ಲ, ಅಪೇಕ್ಷಣೀಯವೂ ಅಲ್ಲ. ಆದ್ದರಿಂದ ಸಾಧಕನು ವಿವೇಚನೆಗೆ ಮರೆಹೋಗ 
ಬೇಕು. ನಮ್ಮೆಲ್ಲ ಕಷ್ಟಗಳಿಗೆ ಆಸೆಯೇ ಮೂಲ ಕಾರಣ ಎಂಬುದನ್ನು ಮನವರಿಕೆಮಾಡಿಕೊಳ್ಳಬೇಕು. 
ಒಂದು ಸಲ ಆಸೆಯ ತೀವ್ರತೆ ಕಡಿಮೆಯಾಯಿತೆಂದರೆ, ನಿರಾಶೆಯ ಆಘಾತವೂ ಕಡಿಮೆಯಾಗುತ್ತದೆ. 
ಅದನ್ನು ಪೂರ್ತಿಯಾಗಿ ತೊಡೆದುಹಾಕಿದರೆ, ತೊಡದು ಹಾಕಿದಾಗ, ಸಮಸ್ಯೆಯು ಶಾಶ್ವತವಾಗಿ 
ಬಗೆಹರಿಯುತ್ತದೆ. 


ಅಂಗಮೆ ಜಯತ್ವ (ಅಂಗಾಗಗಳ ಚಂಚಲತೆ) 


ಯಾವಾಗ ದುಃಖ, ಅಶಾಭಂಗ ಮತ್ತು ನಿರಾಶೆಗಳನ್ನು ವಿವೇಚನೆ ಮತ್ತು ಸಂಕಲ್ಪಶಕ್ತಿಯಿಂದ ಅಡಗಿಸಿ 
ಮನಸ್ಸನ್ನು ಊರ್ಧ್ವಮಮುಖವಾಗಿ ಮಾಡುವುದಿಲ್ಲವೊ ಆಗ ಅವು ಮನಸ್ಸಿನಲ್ಲಿ ಅಗಾಧವಾದ ಅಶಾಂತಿ 
ಯನ್ನು ಉಂಟುಮಾಡುತ್ತವೆ. ಇದು ನರಮಂಡಲವನ್ನು ಘಾಸಿಗೊಳಿಸಿ ದೈಹಿಕ ಚಂಚಲತೆಯಾಗಿ 
(ಅಸ್ವಸ್ಥ ತ) ಪ್ರಕಟವಾಗುತ್ತದೆ. ಇದರಿಂದಾಗಿ ಮುಮಕ್ಷುವು ಆಸನದ ಮೇಲೆ ಸ್ಥಿರವಾಗಿ ಕುಳಿತು 
ಕೊಳ್ಳಲಾರ ಮತ್ತು ಆಗಾಗ ತನ್ನ ಸ್ಥಾನವನ್ನು ಬದಲಾಯಿಸುವನು. ಪಟ್ಟುಹಿಡಿದು ಮಾಡುವ 
ಯೋಗಾಭ್ಯಾಸ, ಪ್ರಣವದ (ಓಂ) ಪುನರುಚ್ಚಾ ರಣೆ ಮತ್ತು ದೇವರಲ್ಲಿ ಶರಣಾಗುವ ಮನೋಭಾವ 
ಕ್ರಮವಾಗಿ ಈ ಅಶಾಂತಿಯನ್ನು ಕಡಿಮೆಮಾಡುತ್ತದೆ. 


ಶ್ವಾಸ ಮತ್ತು ಪ್ರಶ್ವಾಸ (ಬಲಾತ್ವಾರವಾಗಿ ಉಸಿರನ್ನು ಒಳಗೆ ಎಳೆದುಕೊಳ್ಳುವುದು ಮತ್ತು 
ಹೊರಗೆ ಬಿಡುವುದು) 


ಪ್ರಾಣಾಯಾಮದ ಅಭ್ಯಾಸಕ್ಕೆ ಇವು ನಿಜವಾಗಿಯೂ ಅಡಚಣೆಗಳಾಗಿವೆ. ಯೋಗಿಯು ಉಸಿರನ್ನು 
ತಡೆದಿಡಬೇಕೆಂದಾಗ, ಅದು ಬಲವಂತವಾಗಿ ಒಳಕ್ಕೆ ಸೆಳೆದುಕೊಳ್ಳಲ್ಪಡುವುದು. ಈ ನ್ಯೂನತೆಯು 


ಯೋಗ ಸಾಧನೆ-ವಿಫ್ನಗಳು ಮತ್ತು ಪರಿಹಾರಗಳು ಕ ೪೧ 


ಸ್ವಲ್ಪ ಮಟ್ಟಿಗೆ ಮಾನಸಿಕ ಚಂಚಲತೆಯಿಂದಾಗಿ ಸ್ವಲ್ಪ ಮಟ್ಟಿಗೆ ಪ್ರಾಣಾಯಾಮದ ಅಭ್ಯಾಸದ ಕೊರತೆ 
ಯಿಂದಾಗಿ ಇರುತ್ತದೆ. ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳ ಲು ಹಾಗೂ ಅದರ ಚಂಚಲತೆಯನ್ನು. 
ಕಡಿಮೆಮಾಡುವುದಕ್ಕೂ ಈ ಮೊದಲೇ ತಿಳಿಸಿರುವ ಕೆಲವು ವಿಧಾನಗಳ ಜೊತೆಗೆ, ತೀವ್ರವಾದ ಮತ್ತು 
ಕ್ರಮಬದ್ಧವಾದ ಪ್ರಾಣಾಯಾಮದ ಅಭ್ಯಾಸವು ಉಸಿರಾಟದಲ್ಲಿ ಸಮತೋಲನವನ್ನು ಸ್ನಿರಗೊಳಿಸು 
ವುದು. ಅಷ್ಟೇ ಅಲ್ಲದೆ ಇದು ಮನಸ್ಸಿನ ಮೇಲೆ ಸ್ತಿಮಿತ ಸ್ಥಿತಿಯ ಹಾಗೂ ಸಮಾಧಾನದ ಪರಿಣಾಮ 
ವನ್ನು ಉಂಟುಮಾಡುತ್ತದೆ. 

ಇಲ್ಲಿಯವರೆಗೂ ಪತಂಜಲಿಯು ಪಟ್ಟಿಮಾಡಿದ್ದ ಹದಿನಾಲ್ಕು ಅಡಚಣೆಗಳನ್ನು ವಿಚಾರಮಾಡಿ 
ದಾಗಿದೆ. ಸೂಕ್ತವಾದ ಪರಿಹಾರಗಳನ್ನೂ ಸೂಚಿಸಲಾಗಿದೆ. ಆದರೆ ಯೋಗಕ್ಕೆ ಸಂಭವಿಸುವ ಈ ಎಲ್ಲಾ 
ಅಡಚಣೆಗಳನ್ನು ತೊಡೆದು ಹಾಕಲು ಪ್ರತ್ಯಕ್ಷವಾದ ಅಥವಾ ಪರೋಕ್ಷವಾದ ಯಾವುದಾದರೂ ವಿಧಾನ 
ವನ್ನು ಪತಂಜಲಿಯು ಸ್ವತಃ ಸೂಚಿಸುವನೆ? ಈ ಸಮಸ್ಯೆಯ ಪರಿಹಾರಕ್ಕೆ ಸಹಾಯಮಾಡುವಂತಹ 
ಕೆಲವು ಸೂತ್ರಗಳಿವೆ. 

ಪತಂಜಲಿಯು ಓರ್ವ ದೈವಭಕ್ತನಾಗಿದ್ದನು ಎಂಬುದು . ಆದ್ದರಿಂದಲೇ ಇವನ ಯೋಗ 
ಶಾಸ್ತ್ರವನ್ನು ಸೇಶ್ವರ-ಸಾಂಖ್ಯ (ದೇವರು ಅಥವಾ ಈಶ್ವರನನ್ನು ಒಪ್ಪುವ ಸಾಂಖ್ಯ ದರ್ಶನ)ವೆಂದು. 
ಕರೆಯಲಾಗಿದೆ. ಇದು ನಿರೀಶ್ವರ ಸಾಂಖ್ಯಕ್ಕೆ (ದೇವರನ್ನು ಒಪ್ಪದ ಸಾಂಖ್ಯಯೋಗ) ವ್ಯತಿರಿಕ್ತವಾಗಿದೆ. 
ಪತಂಜಲಿಯು " ಸಮಾಧಿ ' ವಿಷಯವನ್ನು (ಜಾಗೃತಾತೀತ ಅನುಭವಗಳನ್ನುಂಟುಮಾಡುವ ಪೂರ್ಣ 
ಏಕಾಗ್ರತೆ) ಸವಿವರವಾಗಿ ಚರ್ಚಿಸಿದನಂತರ (೧.೧೨ ರಿಂದ ೨೨) ದೇವರಲ್ಲಿ ಅನನ್ಯ ಭಕ್ತಿ ಮತ್ತು 
ಶರಣಾಗತಿಯಿಂದ ಸಮಾಧಿಯನ್ನು ಪರ್ಯಾಯವಾಗಿ ಪಡೆಯಬಹುದು, ಎಂದು ಮುಂದಿನ 
`ಸೂತ್ರದಲ್ಲಿಯೇ ಹೇಳಿದ್ದಾನೆ. ದೈವಭಕ್ತಿಯ ಮೂಲಕ ಸಮಾಧಿಯನ್ನು ಕೂಡ ಪಡೆಯುವುದು ಸಾಧ್ಯ 
ವಾದರೆ, ಯೋಗಕ್ಕಿರುವ ಅಡಚಣೆಗಳನ್ನು ನಿವಾರಿಸುವಂತಹ ಅಲ್ಪಸಾಧನೆ ಅದರಿಂದಾಗದೆ? ಖಂಡಿತ 
ಸಾಧ್ಯ. ಸೂತ್ರ ೨೯ರಲ್ಲಿ ಧ್ಯಾನ ಮತ್ತು ದೈವಭಕ್ತಿ ಯೋಗಕ್ಕಿರುವ ಎಲ್ಲ ಅಡಚಣೆಗಳನ್ನು ತೆಗೆದು 
ಹಾಕುತ್ತವೆ ಮತ್ತು ಆತ್ಮಜ್ಞಾನವನ್ನು ಕೊಡುತ್ತವೆ ಎಂದು ಅವನು ಸ್ಪಷ್ಟವಾಗಿ ಹೇಳುತ್ತಾನೆ. 

ಅಡಚಣೆಗಳು ಮತ್ತು ಅಡೆತೆಡೆಗಳು ಜೀವನದ ಎಲ್ಲ ರಂಗಗಳಲ್ಲಿಯೂ ಅನಿವಾರ್ಯ. ಇದು 
ಆಧ್ಯಾತ್ಮಜೀವನಕ್ಕೆ ಇನ್ನೂ ಹೆಚ್ಚಾಗಿ ಅನ್ವಯಿಸುತ್ತದೆ. ಸ್ವಾಮಿ ವಿವೇಕಾನಂದರು ಹೇಳುವ ಹಾಗೆ, 
“ ಮಹಾತ್ಕಾಗದಿಂದ ಮಾತ್ರ ಮಹಾಕಾರ್ಯಗಳನ್ನು ಮಾಡಲು ಸಾಧ್ಯ.” ಆದ್ದರಿಂದ ಅಡಚಣೆಗಳು 
ಹೆಚ್ಚಾದಷ್ಟೂ, ತೀವ್ರವಾದಷ್ಟೂ ಅವು ಯೋಗಸಾಧಕನ ಉತ್ಸಾಹವನ್ನು ಕುಂದಿಸುವುದಕ್ಕೆ ಬದಲಾಗಿ 
ಅವನನ್ನು ಇನ್ನೂ ಹೆಚ್ಚಿನ ಪ್ರಯತ್ನಕ್ಕೆ ಮತ್ತು ಪರಿಶ್ರಮಕ್ಕೆ ಪ್ರೇರೇಪಿಸುತ್ತವೆ. 


ಬಿ 
ಹಿ 
ನ್ನ ಒ 


ಸಾಧನೆಯಲ್ಲಿ ಅನುಭೂತಿಯ ಉದಯ, ಮಾನಸಸ್ತರದಲ್ಲಿಯೆ ಆರಂಭವಾಗುವುದು. ಆ ಅನುಭವ 
ಯಥಾರ್ಥವೂ ಶುದ್ಧವೂ ಆಗಿದೆಯೇ ಎಂಬುದು ಮುಖ್ಯ. ಅರಿಯುವ ಉತ್ಕಟ ಅಭಿಲಾಷೆ ಹಾಗೂ 
ಪ್ರಬಲ ಇಚ್ಛಾಶಕ್ತಿ ಮತ್ತು ಭಗವದಭಿಮುಖವಾದ ಭಾವಪ್ರವೇಗ (Godwal emotional 
1726) ಇವೆರಡೂ ಪ್ರಪ್ರಥಮವಾಗಿ ಆವಶ್ಯಕವಾದ ಯೋಗಸಾಧನೋಪಾಯಗಳು. ಶಾಂತಿ, ಪರಿ 
ಶುದ್ಧತೆ ಮತ್ತು ಸ್ಥಿರತೆ (ನಿಮ್ನ ಸ್ತರದಲ್ಲಿ ಚಾಂಚಲ್ಯದ ಪ್ರಶಮನ) ಇವು ಭಿತ್ತಿರೂಪವಾಗಿ ಇದ್ರೇ ಇರ 
ಬೇಕು. ಸ್ಥೂಲುತೀತ ಲೋಕದ ಅಸ್ಪಷ್ಟ ದಶ ೯ನವನ್ನಾ ಗಲಿ, ಅತಿಮಾನುಷದರ್ಶನವನ್ನಾಗಲಿ, ಸೂಕ್ಷ ತ 
ವಾಣಿಯನ್ನಾಗಲಿ, ವಿಶೇಷ ಶಕ್ತಿಯನ್ನಾಗಲಿ ಗಳಿಸ ವುದಕ್ಕಿಂತ ಶಾಂತಿ, ಪರಿಶುದ್ಧತೆ ಮತ್ತು ಸ್ವಿರತೆಗಳನ್ನು 
ಪಡೆಯುವುದು ಮುಖ್ಯ. ಪರಿಶುದ್ಧಿ ಮತ್ತು ಸ್ಥಿರತೆಗಳು ಯೋಗಸಾಧನೆಯ 'ಜೂದಲ ಅವಶ್ಯ ಕತೆಗಳು. 
ಇವುಗಳನ್ನು ಪಡೆಯದೆ ಸೂಕ್ಷ ಲೋಕ ಸು ಸೂಕ್ಷ್ಮರೂಪ ಸೂಕ್ಷ್ಮವಾಣಿ ಮೊದಲಾದ ಅನುಭವೈಶ್ತರ್ಯ 
ಗಳನ್ನು ಒಬ್ಬ ವ್ಯಕ್ತಿ ಪಡೆಯಬಹುದು. ಆದರೆ ಅಶುದ್ಧ ವಿಕ್ಷುಬ್ಬ ಚೇತನದಲ್ಲಿ ಈ ಅನುಭವಗಳಾದರೆ 
ಅದೆಲ್ಲ ಅವ್ಯವಸ್ಥಿತವಾಗಿಯೂ ಕಲುಷಿತವಾಗಿಯೂ ಇರುತ್ತವೆ. 

ಸಗ ಶಾಂತಿ ಮತ್ತು ಸ್ಥಿ ರತೆಗಳು ಅವಿಚಿ ಕೈನ್ನವಾಗಿರುವುದಿಲ್ಲ.. ಅವು ಬರುತ್ತವೆ, 
ಹೋಗುತ್ತವೆ, ಸ್ವಭಾವದಲ್ಲಿ ಅವು ಸ್ಟಾ ಯಿಯಾಗಿರಲು ಬಹುಕಾಲ ಹಿಡಿಸುತ್ತದೆ, ಆದ್ದರಿಂದ ತಾಳ್ಮೆ 
ಗೆಡದೆ ತಕೋ ನಾವು ಕೈಗೊಂಡ ಮಾರ್ಗದಲ್ಲಿ ಸ್ಥಿರಭಾವದಿಂದ ಮುನ್ನ ಡೆಯುವುದು ಶ್ರೇಯ 
ಸ್ಕರ, ಶಾಂತಿ ಮತ್ತು ಸ್ಥಿರತೆಗಿಂತ ಹೆಚ್ಚಾದುದನ್ನು ಪಡೆಯಲು ಅಪೇಕ್ಷಿಸು ವುದಾದರೆ ನಿಮ್ಮ ಅಂತಃ 
ಸತ್ತೆ ಮತ್ತು ಭಗವಚ್ಛಕ್ತಿಯ ಜೇತನ- ಇವುಗಳ ಪೂರ್ಣ ಉನ್ಮೀನವಾಗಬೇಕು. ಅದಕ್ಕಾಗಿ ಉದ್ವೇಗ 
ವಿಲ್ಲದ ಹೃತ್ಪೂರ್ವಕ ತೀವ್ರ ಅಭಿಪ್ಲೆ ಇರಲಿ. ಆಗ ಶಾಂತಿ ಸ್ಥಿರತೆಗಳಿಗಿಂತ ಹೆಚ್ಚಿನದು ಲಭಿಸುತ್ತದೆ. 


(ಉದ್ದೃತ: ಯೋಗಸಾಧನೆಯ ಆಧಾರಗಳು. ಪು. ೧೦-೧೧ ಮೂಲ: ಶ್ರೀ ಅರವಿಂದರು 
ಅನು : ಉ. ಕಾ. ಸುಬ್ಬರಾಯಾಚಾರ್‌) 


' 


ಬ. ಆರ್‌. ನಾಗಪ್ಪ 


ವಯಸ್ಕರ ಶಿಕ್ಷಣ ಉಪಾಧ್ಯಾಯರ ತರಬೇತಿ 


ರಾಷ್ಟ್ರೀಯ ವಯಸ್ಕರ ಶಿಕ್ಷಣದ ಸ್ವರೂಪ 


ಇಂದಿನ ರಾಷ್ಟ್ರೀಯ ವಯಸ್ಕರ ಶಿಕ್ಷಣ ಯೋಜನೆ ಐದು ವರ್ಷದ ಅವಧಿಯ ಸಮಗ್ರ ಸಾಕ್ಷರತಾ 
ಯೋಜನೆ. ಅದರ ವ್ಯಾಪ್ತಿಗೆ ೧೫-೩೫ ವಯೋಮಿತಿಯ ೧೦ ಕೋಟಿ ಮಂದಿ ನಿರಕ್ಷರರು ಒಳಗಾಗಿ 
ದ್ವಾರೆ. ಯೋಜನೆಯ ಅಂದಾಜುವೆಚ್ಚ ೬೮೬ ಕೋಟಿ ರೂಪಾಯಿಗಳು. ಹೊಸದಾಗಿ ರಚಿತವಾದ 
ಯೋಜನಾ ಆಯೋಗವು ಯೋಜನೆಯ ಅಂದಾಜುವೆಚ್ಚವನ್ನು ೨೩೦ ಕೋಟಿರೂಪಾಯಿಗಳಿಗೆ ಇಳಿಸಿದೆ. 

ಕೇಂದ್ರ ಸರಕಾರ ವಯಸ್ಕರ ಶಿಕ್ಷಣವನ್ನು ರಾಷ್ಟ್ರದ ಕನಿಷ್ಠ ಅವಶ್ಯಕತೆಗಳಲ್ಲಿ ಒಂದನ್ನಾಗಿ 
(ಮಿನಿಮಮ್‌ ನೀಡ್ಸ್‌ ಪ್ರೋಗ್ರಾಮ್‌) ಪರಿಗಣಿಸಿದೆ. ಇಂದಿನ ವಯಸ್ಕರ ಶಿಕ್ಷಣ ಕಾರ್ಯಕ್ರಮ ಹಿಂದಿನ 
ಕಾರ್ಯಕ್ರಮಗಳಿಗಿಂತ ಭಿನ್ನ. ಈ ಕಾರ್ಯಕ್ರಮದಲ್ಲಿ ಸಾಕ್ಷರತೆ, ಅರಿವು ಮತ್ತು ಕ್ರಿಯಾಶೀಲತೆ ಇವು 
ಮೂರು ಒಂದಕ್ಕೊದು ಹೆಣೆದುಕೊಂಡಿವೆ. 

ರಾಷ್ಟ್ರೀಯ ವಯಸ್ಕರ ಶಿಕ್ಷಣ ಯೋಜನೆ ಒಂದು ಬೃಹತ್‌ ಚಳುವಳಿ, ಈ ಚಳುವಳಿಯನ್ನು 
ನಡೆಸಲು ಲಕ್ಷಾಂತರ ಉಪಾಧ್ಯಾಯರ ಸೇನೆಯ ಸೇವೆ ಅಗತ್ಯ. ರಾಷ್ಟ್ರೀಯ ಸ್ಕರ ಶಿಕ್ಷಣ ಯೋಜನೆ 
ಯನ್ನು ಕಾರ್ಕರೂಪಕ್ಕೆ ತರುವ ಸೂತ್ರಧಾರ ಉಪಾಧ್ಯಾಯ. ಆತ ಕಾರ್ಯಕರ್ತರ ಶ್ರೇಣಿಯಲ್ಲಿ ಕಡೆ 
ಯವನು. ಆತನನ್ನು ಕಡೆಗಣಿಸುವಂತಿಲ್ಲ. ಅವನ ಪಾತ್ರ ಹಿರಿದು. ವಯಸ್ಕರ ಶಿಕ್ಷಣ ಕೇಂದ್ರ ನಡೆಸು 
ವವರೆಲ್ಲರೂ ಉಪಾಧ್ಯಾಯರೇ--ವಿದ್ಯಾರ್ಥಿಗಳು. ನಿರುದ್ಯೋಗಿಗಳು, ನಿವೃತ್ತ ಸೈನಿಕರು, ಪಿಂಚನಿ 
ದಾರರು ಮತ್ತು ವಯಸ್ಕರ ಶಿಕ್ಷಣ ಕಾರ್ಯದಲ್ಲಿ ವಿಶ್ಲಾಸವುಳ್ಳವರೆಲ್ಲರೂ ಅವರಿಗೆ ಗ್ರಾಮಾಣರ ಏಳಿಗೆ 


CL el 
a 


ತ ಇ 
ಯಲಿ ನಂಬಿಕೆ ಇರತಕ್ಕದು. ದೀನ ದುರ್ಬಲ ವರ್ಗದವರ ಅಬಿವದಿ ಯಲಿ ಅವರಿಗೆ ಆಸಕ್ತಿ ಅನಿ 
೨ ಕಂ ಐಎ ೧ — 
ವಾರ್ಯ. ಅವರು ಕಲಿಯುವವರ ಸಮಾಜದಲೊಬ್ಬನಾದರೆ ಇನ್ನೂ ಒಳ್ಳೆಯದು. 


ವಯಸ್ಕರ ಶಿಕ್ಷಣ ಕೇಂದ್ರದ ಉಪಾಧ್ಯಾಯ ಮತ್ತು ಕಲಿಯುವವರಲ್ಲಿ ಅಷ್ಟಾಗಿ ವ್ಯತ್ಯಾಸ 
ಕಾಣದು. ಕಾರಣ, ಅವರು ಸಾಮಾನ್ಯವಾಗಿ ಹೆಚ್ಚು ಕಡಮೆ ಒಂದೇ ವಯ 


2 ಗು 


ಆ ಹ ಗಾಗ 


ಆದ್ರರಿಂದ ಉಪಾಧ್ಯಾಯರು ಮತ್ತು ಕಲಿಯುವವರು ಇಬ್ಬರೂ ಪರಸ್ಪರ ಕಲಿಯುವ ಅಂಶಗಳಿವೆ. 


ಡಿ. pe ಮೌ pe pS ರ 9 pS 
ಇಬ್ಬರೂ ಕಲಿಕೆಯಲ್ಲಿ ಪಾಲುಗಾರರು ಎಂದು ಹೇಳಿದಲ್ಲಿ ಉತ್ಪ್ರೇಕ್ಷೆ ಆಗಲಾರದು. ಒಟ್ಟಿನ ಉಪಾ 
ಎದ್‌ ಲಲ, ಶ್ರಗಿಗೆ pe “ರಾನಿ ಇ ೨ 
ಧ್ಯಾಯ ಗ್ರಾಮಾಣರ ಸಾಮಾಜಿಕ ಮತ್ತು ಆರ್ಫಿಕ ಪಡಿಸ್ಥಿ ತಿ ಪರಿವರ್ತಿ ನಯ ಕ್ರಾಂತಿಕಾರಕ 
ಸುಧಾರಕ. 


ತೌ 
ಘು ಫಿ ಇಷ್ಟ) ೧ ಕ್ಸ್‌ ಗಗಲೆ 
ಕಳೆದ ಐದು ಪಂಚವಾರ್ಷಿಕ ಯೋಜನೆಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರಕಾರಗಳು ಕೂಡಿ 
ರ ಗನಿಯೋಗಿಸಿವೆ ೨ 
೯೬,೯೧೧ ಕೋಟಿ ರೂಪಾಯಿಗಳನ್ನು ನಿಯೋಗಿಸಿವೆ. ಆದರೂ 


ಛೆ ಣ್‌ ©) ೨೧ ಸಾ 94ವ60) ಉಲಿ ರೆ, 
ಗ್ರಾಮಾಣ ಪ್ರದೇಶಗಳಲ್ಲಿ ಇನ್ನೂ ಶೇಕಡ ೪೬ ಮಂದಿ ಬಡತನದ ಅಂಬ ಉಳಿದಿದ್ದಾರ ಎರಡು 


ಲ 
೩೧೩೭ 
G 
ಇತ್‌ 
ತ 
ತಿ 

fe) 

fe 
(4) 
೬. 
₹೨ 


೪೪ ಮಾನವಿಕ ಕರ್ಣಾಟಕ 


ಹೊತ್ತು ಉಣಲಿಕ್ಕೆ ಕೂಳಿಲ್ಲ. ಮೈಮುಚ್ಚಿಕೊಳ್ಳಲು ಬಟ್ಟೆ ಇಲ್ಲ. ನೆಲವೇ ಹಾಸಿಗೆ. ಆಕಾಶವೇ ಹೊದಿಕೆ. 
ಹೀಗಿದೆ ಅವರ ಪರಿಸ್ಥಿತಿ. ಈ ವರ್ಗಕ್ಕೆ ಸೇರಿದವರು ಹೆಚ್ಚಾಗಿ ಹರಿಜನ, ಗಿರಿಜನರು ಮತ್ತು ಮಹಿಳೆ 
ಯರು. ಈ ವರ್ಗದವರನ್ನು ಗ್ಗ ೈತಗೊಳಿಸುವುದು ವಯಸ್ಕರ ಶಿಕ್ಷಣ ಕೇಂದ್ರದ ಉಪಾಧ್ಯಾಯರ 
ಜವಾಬ್ದಾರಿ. ಅವರು ಜಾಗೃತರಾಗಿ ತಮ್ಮ ವೈಯಕ್ತಿಕ ಏಳಿಗೆಯನ್ನು ಸಾಧಿಸಬೇಕು. ತನ್ಮೂಲಕ 
ರಾಷ್ಟ್ರದ ಭವ್ಯ ಭವಿಷ್ಯತ್ತನ್ನು ರೂಪಿಸಬೇಕಾಗಿದೆ. ಈ ಕಾರಣದಿಂದ. ವಯಸ್ಕರ ಶಿಕ್ಷಣ ರಾಷ್ಟ್ರದ 
ಕನಿಷ್ಠ ಆವಶ್ಯಕತಾ ಕಾರ್ಯಕ್ರಮಗಳಲ್ಲಿ ಒಂದಾಗಿದೆ. 


ವಯಸ್ಕರ ಶಿಕ್ಷಣ ಕೇಂದ್ರದ ಉಪಾಧ್ಯಾಯರ ಜವಾಬ್ದಾರಿ 


೧. ವಯಸ್ಕರ ಶಿಕ್ಷಣ ಕೇಂದ್ರಗಳನ್ನು ಯಶಸ್ವಿಯಾಗಿ ನಿರ್ವಹಿಸಲು ಹಿತಕರವಾದ ವಾತಾವರಣ 
ವನ್ನು ಕಲ್ಪಿಸುವುದು. 
೨. ಕಲಿ ಯುವವರು ಅವರ ಹಾಗೂ ರಾಷ್ಟ್ರದ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಪಾಲುಗೊಳ್ಳು 
ವಂತೆ ಪ್ರೋತ್ಸಾಹಿಸುವುದು. 
೩. ಗ್ರಾಮ ಪಂಚಾಯತಿಗಳು ಮತ್ತು ಗ್ರಾಮ ಮುಖಂಡರು ಮಹಾರಾಷ್ಟದ ಗ್ರಾಮ 
ಶಿಕ್ಷಣ ಮೊಹೀಂ ಮಾದರಿಯಲ್ಲಿ ವಯಸ್ಕರ ಶಿಕ್ಷಣ ಚಳುವಳಿಯಲ್ಲಿ ಪಾಲುಗೊಳ್ಳು 
ವಂತೆ ಪ್ರೇರೇಪಿಸುವುದು. 
ವಯಸ್ಕರ ಶಿಕ್ಷಣ ಕೇಂದ್ರದ ಯಶಸ್ಸಿಗೆ ಸ್ಥಳೀಯ ಸಂಪನ್ಮೂಲಗಳನ್ನು ಸಂಗ್ರಹಿಸುವುದು. 
ಓದು ಬರಹ ಕಲಿಸುವುದು. 
ಅರಿವನ್ನು ಮೂಡಿಸುವುದು. 
ಕಲಿಯುವವರು ಕ್ರಿಯಾಶೀಲರಾಗಲು ಪ್ರೇರಕವಾಗುವಂತಹ ವಿಷಯಗಳನ್ನು ತಿಳಿಸುವುದು. 
ಕಲಿಯುವವರಿಗೂ ಮತ್ತು ಅಭಿವೃದ್ಧಿ ಇಲಾಖಾಧಿಕಾರಿಗಳಿಗೂ ಸಂಪರ್ಕ ಮತ್ತು 
ಸಂಬಂಧ ಕಲ್ಪಿಸುವುದು. 
ಮೇಲೆ ತಿಳಿಸಿದ ಅಂಶಗಳಿಂದ ವಯಸ್ಕರ ಶಿಕ್ಷಣ ಕೇಂದ್ರದ ಉಪಾಧ್ಯಾಯರ ಜವಾಬ್ದಾರಿ ಗುರುತರ 
ವಾದದು ಎಂಬುದು ವ್ಯಕ್ತವಾಗದಿರದು. ಈ ತೆರನಾದ ಜವಾಬ್ದಾರಿಯನ್ನು ನಿರ್ವಹಿಸಲು ಉಪಾಧ್ಯಾಯ 
ರನ್ನು ಸಿದ್ಧ ಗೊಳಿಸಬೇಕು. ನ ಕಲಿಯುವವರು ಅವರ” ಏಳಿಗೆ ಹಾಗೂ ರಾಷ್ಟ್ರ ದ ಅಭಿವೃದ್ಧಿ 
ಕಾರ್ಯದಲ್ಲಿ ಪಾಲುಗೊಳ್ಳುವಂತೆ ಪ್ರೋತ್ಸಾಹಿಸುವ ಶಕ್ತಿ ಸಾಮರ್ಥ್ಯಗಳು ಉಪಾಧ್ಯಾಯರಲ್ಲಿ ಮೂಡು 
ವಂತೆ ಮಾಡುವುದು ಅಗತ್ಯ. ಈ ದೃಷ್ಟಿಯಿಂದ ಅತನಿಗೆ ಗ್ರಾಮಾಣರ ಸಮಸ್ಯೆ ಮತ್ತು ಪರಿಹಾರ 
ಮಾರ್ಗಗಳ ಅರಿವು ಇರತಕ್ಕದ್ದ ದು. ಆತ ಕಲಿಯುವವರ ನಾಡಿ ಮಿಡಿದು ಅವರ ಆಗತ್ಯ ಮತ್ತು ಅವಶ್ಯ 
ಕತೆಗಳನ್ನು ಅರಿತು ಅವುಗಳಿಗೆ ಪರಿಹಾರ ಸೂಚಿಸುವ ಶಕ್ತಿ ಸಾಮರ್ಥ್ಯವನ್ನು ಹೊಂದಿರಬೇಕು. ಇಲ್ಲವೆ 
ಕಲಿಯುವವರು ತಮ ಮ ಸಮಸ್ಯೆಗಳ ಬಗ್ಗೆ ತಮ್ಮ ತಮ್ಮಲ್ಲೀ ಚರ್ಚಿಸಿ ಸೂಕ್ತ ಪರಿಹಾರ ಕಂಡುಕೊಳ್ಳು 
ವಂತೆ ಮಾರ್ಗದರ್ಶನ 5 ನೀಡುವ ದಕ್ಷತೆ "ಅತನಲ್ಲಿರುವು ದು ಅಗತ್ಯ. ಆದ್ದರಿಂದ ಉಪಾಧ್ಯಾಯ ಬದು 
ರೀತಿಯಲ್ಲಿ ಸರ್ವಜ್ಞ ; ನಾಗಿರಬೇಕೆಂದು. ಹೇಳಿದಲ್ಲಿ ಉತ್ಪೇಕ್ಷೆ ಆಗಳಾಕದು. ಈ ಮಟ್ಟದ ಜ್ಞಾನವನ್ನು 
ಮತ್ತು ದಕ್ಷತೆಯನ್ನು ಗಳಿಸಲು ಅವನ ನೆರವಿಗೆ ಎಲ್ಲ ಅಭಿವೃದ್ಧಿ ಇಲಾಖೆಗಳು ಮತ್ತು ವಯಸ್ಕರ 
ಶಿಕ್ಷಣ ಇಲಾಖೆ ನಿಲ್ಲಲೇಬೇಕಲವೆ? ಅವು ಅವನಿಗೆ ಬೇಕಾದ ಎಲ್ಲ ವಿಷಯಗಳನ್ನು ಮತ್ತು ಮಾಹಿತಿ 
ಯನ್ನು ಒದಗಿಸಲೇಬೇಕು. ಅದರಿಂದ ಉಪಾಧ್ಯಾಯರಿಗೆ ನೀಡುವ ತರಬೇತು ಪರಿಣಾಮಕಾರಿ 
ಯಾಗಿಯೂ ಮತ್ತು ವಾಸ್ತವಿಕವಾಗಿಯೂ ಸಹ ಇರಬೇಕಾದದ್ರು ಅನಿವಾರ್ಯ. ಮೇಲಾಗಿ ಅಂತಹ 


ತರಬೇತು ಕೇವಲ ನಾಲ್ಕು ಗೋಡೆಗಳಿಗೆ ಮಾತ್ರ ಸೀಮಿತವಾಗದೆ ಅದರ ವ್ಯಾಪ್ತಿ ವಿಶಾಲವಾಗಿರ 
ಬೇಕು. 


ಸ 2 200೧ದ 


ಪಠ್ಯವಸ್ತು ಉಪಾಧ್ಯಾಯರನ್ನು ಮತ್ತು ಕಲಿಯವವರನ್ನು ಬೆಸೆಯುವ ಸಾಧನ. 
ಉಪಾಧ್ಯಾ ಯನೇ ಕಲಿಯುವವರಿಗೆ ಬೇಕಾದ ಪಠ್ಯವಸ್ತುವನ್ನು ರಚಿಸುವುದು ಒಳ್ಳೆಯದು ಎಂಬುದು 


ವಯಸ್ಕರ ಶಿಕ್ಷಣ ಉಪಾಧ್ಯಾಯರ ತರಬೇತಿ ೪೫ 


ಪ್ರಚಲಿತ ಅಭಿಪ್ರಾಯ. ಈ ಅಭಿಪ್ರಾಯ ಸಮಂಜಸವಾದದ್ದು. ಕಾರಣ, ಅವನು ಕಲಿಯುವವರ 
ಆಶೋತ್ತರಗಳನ್ನು ಬಲ್ಲವನು. ಅವರ ಸಮಸ್ಯೆಗಳಿಗೆ ಪರಿಹಾರ ಪಡೆಯಲು ಸಹಾಯಮಾಡಬಲ್ಲನು. 
ಆದರೆ ರಾಷ್ಟ್ರೀಯ ವಯಸ್ಕರ ಶಿಕ್ಷಣ ಚಳುವಳಿಯಲ್ಲಿ ಕನಿಷ್ಠ ಏಳನೆಯ ತರಗತಿ ತೇರ್ಗಡೆಯಾದ 
ವನೂ ಸಹ ವಯಸ್ಕರ ಶಿಕ್ಷಣ ಕೇಂದ್ರದ ಉಪಾಧ್ಯಾಯ. ಆತ ಪಠ್ಯವಸ್ತುವನ್ನು ರಚಿಸಬಲ್ಲ ಶಕ್ತಿ 
ಸಾಮರ್ಥ್ಯಗಳನ್ನು ನಿರ್ವಹಿಸಬಲ್ಲನೆ ಎಂಬುದು ಕೂಲಂಕಷವಾಗಿ ಪರಿಶೀಲಿಸಬೇಕಾದ ವಿಚಾರ 
ಜೊತೆಗೆ ಈ ದಿಸೆಯಲ್ಲಿ ಸಾಕಷ್ಟು ಪ್ರಯೋಗಗಳನ್ನು ನಡೆಸುವುದರಿಂದ ಲಾಭ ಇದೆ. 


ತರಬೇತಿಯ ಅವಧಿ ಮತ್ತು ವಸ್ತು 


ಕೇಂದ್ರ ವಯಸ್ಕರ ಶಿಕ್ಷಣ ನಿರ್ದೇಶನಾಲಯವು ಉಪಾಧ್ಯಾಯರ ತರಬೇತಿ ಅವಧಿಯನ್ನು ಮತ್ತು 
ಆ ಅವಧಿಯಲ್ಲಿ ವಿಚಾರಮಾಡಬೇಕಾದ ವಿಷಯಗಳನ್ನು ನಿರ್ದಿಷ್ಟಪಡಿಸಿದೆ. ಅದನ್ನು ಸ್ಥಳೀಯ 
ಸನ್ನಿವೇಶಗಳಿಗೆ ತಕ್ಕಂತೆ ಬದಲಾಯಿಸಿಕೊಳ್ಳಬಹುದು. ಕರ್ನಾಟಕದಲ್ಲಿ ರಾಜ್ಯ ಸಂಪನ್ಮೂಲ ಕೇಂದ್ರ 
ಮತ್ತು ವಯಸ್ಕರ ಶಿಕ್ಷಣ ನಿರ್ದೇಶನಾಲಯ ಕೂಡಿ ಒಂದು ವರ್ಷದ ತರಬೇತಿಯ ಅನುಭವದ ಹಿನ್ನೆಲೆ 
ಯಲ್ಲಿ ತರಬೇತಿಯ ವಿಷಯಗಳನ್ನು ಸ್ವಲ್ಪಮಟ್ಟಿಗೆ ಮಾರ್ಪಡಿಸಿದೆ. 


ಕೇಂದ್ರ ನಿರ್ದೇಶನಾಲಯವು ೨೧ ದಿನಗಳ ಉಪಾಧ್ಯಾಯರ ತರಬೇತಿಯನ್ನು ಎರಡು ಹಂತ 
ಗಳನ್ನಾಗಿ ವಿಂಗಡಿಸಿದೆ. ಮೊದಲನೆಯ ಹಂತದ ಅವಧಿ ೧೧ ದಿನಗಳು. ಎರಡನೆಯ ಹಂತದ 
ಅವಧಿ ೧೦ ದಿನಗಳು. ಮೊದಲನೆಯ ಹಂತದಲ್ಲಿ ಯೋಜನೆಯ ಉದ್ದೇಶ, ಯೋಜನೆಯನ್ನು ಕಾರ್ಯಗತ 
ಗೊಳಿಸುವ ವಿಧಾನ, ವಯಸ್ಕರ ಮನಶ್ಶಾಸ್ತ್ರ, ಬೋಧನಾಕ್ರಮ ಮುಂತಾದ ವಿಷಯಗಳಿಗೆ ಹೆಚ್ಚಿ ನ 
ಗಮನ ನೀಡಿದೆ. ಜೊತೆಗೆ ವಿವಿಧ ಇಲಾಖೆಗಳ ಪಾತ್ರವೇನೆಂಬುದನ್ನು ಪರಿಚಯಮಾಡಿಕೊಡಲು 
ಅವಕಾಶವಿದೆ. ಜೀತವಿಮೋಚನೆ, ಕಾರ್ಮಿಕರ ಕನಿಷ್ಠವೇತನ, ಸಾಲತೀರುವಳಿ, ಇಪ್ಪತ್ತು ಅಂಶಗಳ 
. ಕಾರ್ಯಕ್ರಮ ಮುಂತಾದವು ತರಬೇತಿಯಲ್ಲಿ ವಿಚಾರಮಾಡಬೇಕಾದ ಅಂಶಗಳು. ಉಪಾಧ್ಯಾಯರು 
ತಮ್ಮ ಕಾರ್ಯಕ್ಷೇತ್ರದಲ್ಲಿ ಎದುರಿಸಿದ ಸಮಸ್ಯೆಗಳು ಹಾಗೂ ಪರಿಹರಿಸಿಕೊಂಡ ವಿಧಾನಗಳು, ಮೌಲ್ಯ 
ಮಾಪನೆ ಮುಂತಾದವು ಎರಡನೆಯ ಹಂತದ ತರಬೇತಿಯ ವಸ್ತು; ವಯಸ್ಕರ ಶಿಕ್ಷಣ ಕೇಂದ್ರದ 
ವ್ಯವಸ್ಥೆ ಯಲ್ಲಿ ಕಂಡು ಬಂದ ಕೊರತೆಗಳು ಮತ್ತು ಅನುಭವಗಳು, ಕಲಿಯುವವರ ಆಸಕ್ತಿ, ವಿದ್ಯಾರ್ಥಿಗಳು 
ವಯಸ್ಕರ ಶಿಕ್ಷಣ ಕೇಂದ್ರಗಳನ್ನು ಮಧ್ಯದಲ್ಲಿ ಬಿಡಲು ಕಾರಣಗಳು, ವಿವಿಧ ಇಲಾಖೆಗಳೊಡನೆ ಹೊಂದಾ 
ಣಿಕೆ ಮತ್ತು ಸಹಕಾರ ಮುಂತಾದ ವಿಷಯಗಳ ಬಗ್ಗೆ ಚರ್ಚೆ ಮತ್ತು ವಿಚಾರವಿನಿಮಯಮಾಡುವುದು 
ಎರಡನೆಯ ಹಂತದ ತರಬೇತಿಯ ಗುರಿ. 


ಕೇಂದ್ರ ನಿರ್ದೇಶನಾಲಯವು ನಿಗದಿಪಡಿಸಿರುವ ಎರಡು ಹಂತದ ಉಪಾಧ್ಯಾಯರ ತರಬೇತನ್ನು 
ಮೂರು ಹಂತದ ಕಾರ್ಯಕ್ರಮವನ್ನಾಗಿ ಕರ್ನಾಟಕ ರಾಜ್ಯ ವಯಸ್ಕರ ಶಿಕ್ಷಣ ಸಂಪನ್ಮೂಲ ಕೇಂದ್ರ 
ಮತ್ತು ರಾಜ್ಯ ವಯಸ್ಕರ ಶಿಕ್ಷಣ ನಿರ್ದೇಶನಾಲಯ ಕೂಡಿ ಬದಲಾಯಿಸಿವೆ. 
ವಯಸ್ಕರ ಶಿಕ್ಷಣ ಕೇಂದ್ರಗಳನ್ನು ಆರಂಭಿಸುವ ಮುನ್ನ ೧೦ ದಿನಗಳ ತರಬೇತಿ. 


ಕೇಂದ್ರಪ್ರಾರಂಭವಾದ ೩-೪ ತಿಂಗಳನಂತರ ನಡೆಸಬೇಕಾದ ಐದು ದಿನಗಳ ಎರಡನೆಯ 
ಹಂತದ ತರಬೇತಿ. 

೩. ಉಳಿದ ೬ ದಿನಗಳು. ಸೂಕ್ತ ಕಂಡುಬಂದಾಗ ಒಂದು ಅಥವಾ ಎರಡು ದಿನದ ಸಭೆಗಳನ್ನು 

ನಡೆಸಿ ವಯಸ್ಕರ ಶಿಕ್ಷಣ ಕೇಂದ್ರಗಳ ವಾಸ್ತವಿಕ ಸಮಸ್ಯೆಗಳ ಬಗ್ಗೆ ಚರ್ಚೆ, ವಿಚಾರ 


ವಿನಿಮಯ ಷುತ್ತು ಹೊಸ ಶೈಕ್ಷಣಿಕ ವಿಷಯಗಳನ್ನು ತಿಳಿಯಲು ಏರ್ಪಾಡುಮಾಡ 
ಬಹುದು. 


ಕೌ ಮಾನವಿಕ ಕರ್ಣಾಟಕ 


ನ್ಕೂನತೆಗಳು ಮತ್ತು ಪರಿಹಾರಗಳು 


ವಯಸ್ಕರ ಶಿಕ್ಷಣ ಕೇಂದ್ರದ ಉಪಾಧ್ಯಾಯರ ತರಬೇತಿ ನಿರೀಕ್ಷಿಸಿದಷ್ಟು ತೃಪ್ತಿಕರವಾಗಿಲ್ಲ ಎಂ 
ಇಡೀ 'ಭಾರತದಾದ್ಯ ಂತ ಪ್ರಚಲಿತವಾಗಿರುವ ಅಭಿಪ್ರಾಯ. ಗುಜರಾತ್‌ ರಾಜ್ಯ ದಲ್ಲಿ ಮೊದಲನೆಯ 
ವರ್ಷದಲ್ಲಿ ನಡೆದ ವಯಸ್ಕರ ಶಿಕ್ಷಣ ಕಾರ್ಯದ ಮೌಲ್ಯಮಾಪನೆ ಈ ಅಂಶವನ್ನು ಸ್ಪಷ್ಟಪಡಿಸಿದೆ. 


ಯೋಜನೆಯ ಪ್ರಾರಂಭದಲ್ಲಿ ನಡೆದ ವಯಸ್ಕರ ಶಿಕ್ಷಣ ಕೇಂದ್ರದ ಉಪಾಧ್ಯಾ ಸಾ ತರಬೇಕಿ 

ಗಿ ತೃಪ್ತಿಕರವಾಗಿರಲಿಲ್ಲ. ಕಾರಣಗಳು ಕಾ 1 ಪಠ್ಯವಸ್ತು ಪೂರ್ಣವಾಗಿ ತಯಾರಾಗಿರಲಿಲ್ಲ. 
ಉಪಾಧ್ಯಾಯರ ಆಯ್ಕೆಯಲ್ಲಿ . ಕೊರತೆ ಇತ್ತು. ಸರ್ವೇಕ್ಷಣೆಯಿಲ್ಲದೆ ಕೇಂದ್ರಗಳು ಆರಂಭವಾದವು, 
ಸ್ವಿಚ್‌ ಹಾಕಿದ ತಕ್ಷಣ ವಿದ್ಯುತ್‌ಚ್ಛಕ್ತಿಯ ದೀಪಗಳು ಹತ್ತಿದಂತೆ ಅನೇಕ ಕಡೆಗಳಲ್ಲಿ ಆತುರಾತುರದಲ್ಲಿ 
ವಯಸ್ಕರ ಶಿಕ್ಷಣ ಕೇಂದ್ರಗಳು ಒಂದೇ ದಿನ ಪ್ರಾರಂಭವಾದಂತೆ ವರದಿಗಳು ಬಂದಿದ್ದರೆ ಆಶ್ಚರ್ಯವೇನಿಲ್ಲ 
ಈ ರೀತಿ ಕೇಂದ್ರಗಳು ಆರಂಭವಾದ ೪-೫ ತಿಂಗಳ ನಂತರ ಉಪಾಧ್ಯಾಯರ ತರಬೇತಿ 'ಡಿಯಿತು. 
ಅನಂತರ ಮೇಲ್ವಿಚಾರಕರ ನೇಮಕವಾಗಿ ಒಂದನೆಯ ಹಂತದ ತರಬೇತಿ ಮುಗಿಯಿತು. ಹ 
ನ್ಯೂನತೆಗಳು ಪ್ರಾರಂಭದಲ್ಲಿ ಸರ್ವೇಸಾಮಾನ್ಯ. ಆದರೆ ಹೀಗಾಗದಿರಲು ರಾಷ್ಟ್ರೀಯ ವಯಸ್ಕರ 
ಶಿಕ್ಷಣ ಯೋಜನೆಯ ಪ್ರಕಾ ಪೂರ್ವಸಿದ್ಧತಾ ಕಾಲವನ್ನು ನಿಗದಿಪಡಿಸಲಾಗಿತ್ತು. ಆದರೂ ಮೇಲೆ 
ಹೇಳಿದ ಕೊರತೆಗಳಿಂದ ಕಾರ್ಯಕ್ರಮ ಕೂಡಿತ್ತು. ಈ ಎಲ್ಲ ನ್ಯೂನತೆಗಳಿದ್ದರೂ ಸಹ ವಯಸ್ಕರ ಶಿಕ್ಷಣ 
ಕೇಂದ್ರಗಳು ಕಾಲಕ್ಕೆ ಸರಿಯಾಗಿ ಮುಗಿದಿವೆ! ! ಆದರೆ ಈ ಸಂದರ್ಭದಲ್ಲಿ ಒಂದು ಅಂಶದ ಕಡೆ 
ಗಮನಹರಿಸುವುದು ಸೂಕ್ತ. ಮೇಲೆ ಹೇಳಿದ ನ್ಯೂನತೆಗಳ ಮಧ್ಯೆ ಮೊದಲನೆಯ ಸಾಲಿನಲ್ಲಿ ನಡೆಡ 
ಹತ್ತು ದಿನಗಳ ಉಪಾಧ್ಯಾಯರ ತರಬೇತಿ ಸಾಕೆ? ಮುಂದಿನ ಸಾಲಿನ ಕಾರ್ಯಕ್ರಮದಲ್ಲಿ ನಿಗದಿ ಆದಂತೆ 
ಉಪಾಧ್ಯಾಯರ ತರಬೇತಿ ಇಲ್ಲದೆ ಕೇಂದ್ರಗಳನ್ನು ಆರಂಭಿಸುವುದು ಸಾಧುವೆ? ಪರಿಣಾಮವಾಗಿ 
ಎಂದಿನಂತೆ ಹಿಂದಿನ ಸಾಲಿನ ವಯಸ್ಕರ ಶಿಕ್ಷಣ ಕೇಂದ್ರಗಳಲ್ಲಿ ಕಂಡುಬಂದ ಲೋಪ ದೋಷಗಳೇ 
ಮುಂದುವರಿಯಲು ಅವಕಾಶಮಾಡಿಕೊಟ್ಟಂತೆ ಆಗಲಿಲ್ಲವೆ? ಈ ದಿಸೆಯಲ್ಲಿ ಕೇಂದ್ರ ನಿರ್ದೇಶನಾಲಯವು 
ತೀವ್ರ ಗಮನಹರಿಸಿ ತರಬೇತಿ ತೃಪ್ತಿಕರವಾಗಿ ನಡೆಯಲು ವ್ಯವಸ್ಥೆ ಮಾಡುವುದು ಸೂಕ್ತ. 


೨. ಅನೇಕ ಸಂದರ್ಭಗಳಲ್ಲಿ ಉಪಾಧ್ಯಾಯರ ತರಬೇತಿ ಆಯಾ ಕ್ಷೇತ್ರಗಳಲ್ಲಿ ದೊರೆಯುವ. 
ಸಂಪನ್ಮೂಲ ಮತ್ತು ಅನುಭವಶಾಲಿಗಳನ್ನು ಅವಲಂಬಿಸಿದೆ. ಹೀಗಾಗಿ ತರಬೇತಿ ಅನೇಕ ಕಡೆಗಳಲ್ಲಿ 
ಕೇವಲ ಔಪಚಾರಿಕವಾಗಿದ್ದಲಿ ಆಶ್ಚರ್ಯಪಡಬೇಕಾಗಿಲ್ಲ. 


- 


೩. ತರಬೇತಿ ಪರಿಣಾಮಕಾರಿಯಾಗಿರಲು ಶಿಬಿರಾರ್ಥಿಗಳ ಸಂಖ್ಯೆ ೩೦ ಕ್ಕಿಂತ ಹೆಚ್ಚಾ ಿಗಿರುವುದು 
ಸಲ್ಲದು. ಆದರೆ ಕೆಲವು ಕಡೆಗಳಲ್ಲಿ ೨೦೦-೩೦೦ ಮಂದಿ ಶಿಬಿರಾರ್ಥಿ ೯ಗಳಿರುವರು. ಹೊರನೆ ಊಟಕ್ಕೆ 
ಕಾಣುವಂತೆ ಶಿಬಿರಾರ್ಥಿಗಳನ್ನು ೩೦ ರಿಂದ ಕೂಡಿದ ಗುಂಪುಗಳನ್ನಾಗಿ ವಿಂಗಡಿಸಿದರೂ ಸಹ ವಾಸ್ತವ 
ವಾಗಿ ಇಡೀ ೨೦೦-೩೦೦ ಮಂದಿಗೆ ಒಟ್ಟಾಗಿ ತರಬೇತಿ ನಡೆಯುತ್ತಿರುವುದು ಸತ್ಯ ಸಂಗತಿ. ಅಂತಹ 
ಬೃಹತ್‌ ಗುಂಪಿಗೆ ಧ್ವನಿವರ್ಧಕಗಳ ಮೂಲಕ ಉಪನ್ಯಾಸಗಳನ್ನು ಏರ್ಪಡಿಸಲಾಗುತ್ತಿ ದೆ. ೩೦ ರಿಂದ ೪೫ 


ರವರಿಗೆ ಕೂಡಿದ ಗುಂಪುಗಳಿಗೆ ಪ್ರತ್ಯೇಕ ತರಬೇತಿ Wind ಸಂದರ್ಭಗಳೂ ಇಲ್ಲದಿಲ್ಲ. ಆದರೆ 
ಅಂತಹ ಸಂದರ್ಭಗಳು ಕಡಮೆ. | 


೪. ತರಬೇತಿಯಲ್ಲಿ ಉಪಾಧ್ಯಾಯರು ಸಕ್ರಿಯವಾಗಿ ಪಾಲುಗೊಳ ಬೇಕೆಂಬ ನಿಯಮವಿದೆ. 
ಆದರೆ ಅನೇಕ ಕಡೆಗಳಲ್ಲಿ ಹೀಗೆ ನಡೆಯುತ್ತಿಲ್ಲ. ಅಲ್ಲಿ ಎತ್ತುವ ಪ್ರ ಶ್ಲೆಗಳೆಲ್ಲಾ ಸಾಮಾನ್ಮ ವಾಗಿ ಸಂಭಾವನೆ 
ಬಟವಾಡೆ, ಪಾಠೋಪಕರಣಗಳ ವಿತರಣೆ ಮುಂತಾದ ಆಡಳಿತ “ವಿಚಾರಗಳು ಮಾತ್ರ. ಆದರಿಂದ 
ತರಬೇತಿ ನಡೆಸುವವರು ಅಥವಾ ಉಪನ್ಯಾಸಕರು ಬಹಳ ಚಾಕಚಕ್ಕತೆಯಿಂದ ಕೂಡಿರಬೇಕು. ಅವರು 


ಸಾಕ್ರಟೀಸ್‌ ವಿಧಾನವನ್ನು ಅನುಸರಿಸಿ ಉಪಾಧ್ಯಾ ಯರಲ್ಲಿ ಮನೆಮಾಡಿಕೊಂಡಿರುವ ಸ ಸಂದೇಹಗಳನ್ನು 
ಮತ್ತು ಸಮಸೆ ಗಳನ್ನು ಪರಿಹರಿಸಲು ಪ್ರಯತ್ನಿ ಸಬೇಕು... 


೫. ತರಬೇತು ಪರಿಣಾಮಕಾರಿಯಾಗಿರಲು ಸ್ವಾಧ್ಯಯನ, ಚರ್ಚೆ, ವಿಚಾರವಿನಿಮಯ, ತರಬೇತಿ 


ವಯಸ್ಕರ ಶಿಕ್ಷಣ ಉಪಾಧ್ಯಾಯರ ತರಬೇತಿ ಕ ೪೭ 


'ರೃಕ್ರಮದ ಅವಿಭಾಜ್ಯ ಅಂಗವಾಗಿರತಕ್ಕದ್ದು. ಸ್ವಾಧ್ಯಯನಮಾಡಲು ಸಾಕಷ್ಟು ಸಾಹಿತ್ಯವನ್ನು 
ತರಬೇತಿಯ ಅವಧಿಯಲ್ಲಿ ಒದಗಿಸಬೇಕು. ಅಂತಹ ಸಾಹಿತ್ಯಾವಲೋಕನ ಮತ್ತು ಅಧ್ಯ ಯನ ಶಿಬಿರದ 
ಒಂದ ಕಾರ್ಯಕ್ರಮವಾಗಬೇಕು. ಕರ್ನಾಟಕ ರಾಜ್ಯ ವಯಸ ರ ಶಿಕ್ಷಣ ನಿರ್ದೇಶನಾಲಯವು ಸೂಕ್ತ 
ಕೈವನ್ನು ಕೊಂಡು ಉಪಾಧ್ಯಾಯರಿಗೆ ವಿತರಣೆಮಾಡಿದೆ. ಆ ವ್ಯವಸ್ಥೆಯಿ: ೦ದ ಉಪಾಧ್ಯಾಯರ 
Ko ವಿಶಾಲವಾಗುವುದು. ಅವರ ಶಕ್ತಿ ಸಾಮಥಣ್ಯಗಳು ಹೆಚ್ಚು ವುವು. ಪರಿಣಾಮವಾಗಿ 
ವಯಸ್ಕರ ಶಿಕ್ಷಣ ಕೇಂದ್ರಗಳು ಹೆಚ್ಚಿನ ದಕ್ಷತೆಯಿಂದ ಸ. ಅನುಕೂಲವಾಗುವುವು. 


೫೬. ರಾಷಿ ಫ್ರೀಯ ವಯಸ್ಕರ ಶಿಕ್ಷಣ ಯೋಜನೆಯ ಅಂಗವಾಗಿ ರಚಿಸಿದ ಪಠ್ಯಪುಸ್ತಕಗಳು 
ಕಲಿಯುವವರ ಆರ್ಥಿಕ ಮತ್ತು ಸಾಮಾಜಿಕ ಪರಿಸ್ಥಿ ತಿಯನ್ನು ಸುಧಾರಿಸಲು ನರಾ 1 ಸಾಧನ 
‘ . ಅವುಗಳ ಮೂಲಕ ಅರಿವು ಮತ್ತು ಕ್ರಿ ಯಾಶೀಲತೆ ಕಲಿ ದಿಯವವರಲ್ಲಿ ಉಂಟಾಗಬೇಕು. ಆದ 
ಥಿಂದ ಪಠ್ಯವಸ್ತುವಿನ ಶಾಸ್ತ್ರೀಯ ಬೋಧನೆಯ ಕಡೆಗೆ ಹೆಚ್ಚಿನ ಗಮನ ಹರಿಸುವುದು ಅಗತ್ಯ. ಜೊತೆಗೆ 
ಬಿಪಾಧ್ಯಾ ಯರು ಬೀಜ ಪದಗಳಲ್ಲಿರುವ ವಿಷಯಗಳನ್ನು. ಚರ್ಚಿಸಲು ಚರ್ಚಾಂಶಗಳನ್ನು ಒದಗಿಸ 
ದು. 


ಕೃದ್ರ 
.. ಅನೇಕ ವಯಸ್ಕರ ಶಿಕ್ಷಣ ಕೇಂದ್ರಗಳಲ್ಲಿ ಹಿಂದಿನ ವರ್ಣಮಾಲಾಪದ್ಧತಿಯನ್ನೇ ಉಪಾಧ್ಯಾಯರು 
ಅನುಸರಿಸುತ್ತಿರುವುದಾಗಿ ತಿಳಿದು ಬಂದಿದೆ. ಈ ನ್ಯೂನತೆಯನ್ನು ಸರಿಪಡಿಸಲು ಬೋಧನಾಕ್ರಮ 
ಹೆಚ್ಚು ಪರಿಣಾಮಕಾರಿಯಾಗಿರಬೇಕು. ಪೂರಕವಾಗಿ ಉಪಾಧ್ಯಾಯರಿಂದ ಹೆಚ್ಚು ಅಭ್ಯಾಸಪಾಠಗಳನ್ನು 
ವ ಮಾಡಿಸುವುದು ಅನಿವಾರ್ಯ. 
ವಯಸ್ಕರ ಶಿಕ್ಷಣ ಕೇಂದ್ರದ ಉಪಾಧ್ಯಾಯರ ಶಕ್ತಿ ಮತ್ತು ಸಾಮರ್ಥ್ಯಗಳನ್ನು ಹೆಚ್ಚಿ ಸಲು ಕೆಳಗೆ 
ಕಂಡ ಕಾರ್ಯಕ್ರಮಗಳನ್ನು ಕೈಗೊಳ್ಳಬಹುದು. 
ಗೆ ೧. ಯಶಸ್ವಿಯಾಗಿ ನಡೆಯುವ ವಯಸ್ಕರ ಶಿಕ್ಷಣ ಕೇಂದ್ರಗಳ ಬಗ್ಗೆ ಪ್ರಚಾರ ಹಾಗೂ 
ಸ ಈತ ಪ್ರಚಾರ ಸಾಹಿತ್ಯವನ್ನು ಉಪಾಧ್ಯಾಯರಿಗೆ ಒದಗಿಸುವುದು. 

೨. ವಯಸ್ಕರ ಶಿಕ್ಷಣ ಕೇಂದ್ರಗಳಲ್ಲಿ ಕಾಣಬರುವ ಶೈಕ್ಷಣಿಕ ಸುಧಾರಣೆಗಳನ್ನು ಮತ್ತು ಹೊಸ 

ಹೊಸ ತಂತ್ರಗಳ ಮಾಹಿತಿ ಮಾಡಲ 

ವಾರ್ತಾಪತ್ರ ಮತ್ತು ಬುಲಿಟಿನ್‌ಗಿಳನ್ನು ಪ್ರಕಟಿಸಿ ಹಂಚುವುದು. 
ಮಾದರಿ ವಯಸ್ಕರ ಶಿಕ್ಷಣ ಕೇಂದ್ರ ಗಳಿಗೆ ಭೇಟಿ ಏರ್ಪಡಿಸುವುದು. 
ಪುನರ್ಶಿಕ್ಷಣ ಶಿಬಿರಗಳನ್ನು ಲಕ್ಕೆ ಸರಿಯಾಗಿ ವ್ಯವಸ್ಥೆ ಸ ಮಾಡುವುದು. 
ಸ್ಥ ಸಳೀಯವಾಗಿ ದೊರೆಯುವ ಅನುಭವಶಾಲಿಗಳ ಸೇವೆಯನ್ನು ಪಡೆಯುವುದು. ವಯಸ್ಕರ 
ಶಿಕ್ಷಣ ಕೇಂದ್ರಗಳಿಗೆ ಅವರ ಭೇಟಿಯನ್ನು ಏರ್ಪಡಿಸಿ ಅವರಿಂದ ಉಪನ್ಯಾಸ, ಚರ್ಚೆ 
ಮತ್ತು ವಿಚಾರವಿನಿಮಯ ಮುಂತಾದವುಗಳನ್ನು ಏರ್ಪಡಿಸುವುದು. 
೭, ವಿವಿಧ ಅಭಿವೃದ್ಧಿ ಇಲಾಖೆಗಳ ಕಾರ ;ಕ್ರಮಗಳನ್ನೊ ಳಗೊಂಡ ಪ್ರಕಟಣೆಗಳ ವಿತರಣೆ. 


ಗುಜರಾತ್‌ ರಾಜ್ಯದಲ್ಲಿ ನಡೆದ ವಯಸ್ಕರ ಶಿಕ್ಷಣ ಕೇಂದ್ರಗಳ ಮೌಲ್ಯಮಾಪನೆ ನಡೆದಿದೆ. ಅರಿವು 
ಮತ್ತು ಕ್ರಿಯಾಶೀಲತೆಯ ಅಂಶಗಳ ಕಡೆಗೆ ಸಾಕಷ್ಟು ಗಮನಹರಿಸಿಲ್ಲ ಎಂಬುದಾಗಿ ಕಂಡುಬಂದಿದೆ. 
| ಹೆಚ್ಚು ಕಡಮೆ ಇದೇ ಪರಿಸ್ಥಿತಿ ಇತರ ರಾಜ್ಯ ಗಳಲ್ಲಿದ್ದರೂ ಸಹ ಆಶ್ಚರ್ಯವೇನಿಲ್ಲ. ಈಗಾಗಲೇ ತಿಳಿಸಿರು 
ವಂತೆ ಉಪಾಧ್ಯಾಯರ ತರಬೇತಿ ಮತ್ತು ಮೇಲ್ವಿ ಚಾರಣೆ ನಿರೀಕ್ಷೆ ಸಿದಷ್ಟು ತೃಪ್ತಿಕರವಾಗಿಲ್ಲ ಎಂಬುದಾಗಿ 
ಕಂಡುಬಂದಿದೆ. ಈ ಅಂಶಗಳನ್ನು ದೃಷ್ಟಿ ಯಲ್ಲಿಟ್ಟು ಕೊಂಡು ವಯಸ್ಕ ರ ಶಿಕ್ಷಣ ಕೇಂದ್ರ ಉಪಾಧ್ಯಾಯರ 


'ತರಬೇತಿಯನ್ನು ತೀವ್ರತೆರನಾಗಿ ಸುಧಾರಿಸ ಸಬೇಕಾಗಿದೆ. 


RR 


$ 


ವಯಸ್ಕರ ಶಿಕ್ಷಣ ಮತ್ತು ಸಾಕ್ಷರತೆ ಈಗ ಕೇವಲ ದೇಶಗಳ ಸಮಸ್ಯೆಯಾಗುಳಿದಿಲ್ಲ. ಅದು 
ಅಂತರರಾಷ್ಟ್ರೀಯ ಸಮಸ್ಯೆಯಾಗಿದೆ. ಈ ಬಗ್ಗೆ ಅಂತರರಾಷ್ಟ್ರೀಯ ಸಮ್ಮೇಳನಗಳು ನಡೆದಿವೆ. 
ಅಂತರರಾಷ್ಟ್ರೀಯ ಸಾಕ್ಷರತಾ ಸಂಘವಿದೆ. ಜೊತೆಗೆ "ಯುನೆಸ್ಕೊ', ಪ್ರಪಂಚ ಆಹಾರ ಸಂಸ್ಥೆ, 
ಅಂತರರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಹಾಗೂ ವಿಶ್ವಸಂಸ್ಥೆ ಯ ಅಭಿವೃದ್ಧಿ ನಿಧಿಯಿಂದ ವಿವಿಧ ದೇಶಗಳ 
ವಯಸ್ಕರ ಶಿಕ್ಷಣ ಕಾರ್ಯಕ್ರಮಗಳಿಗೆ ವಿಶೇಷವಾಗಿ ಆಫ್ರಿಕಾ, ಏಷ್ಯಾದೇಶಗಳಿಗೆ ನೆರವು ನೀಡಲಾಗು 
ತ್ತಿದೆ. ಹಾಗೆ ನೆರವು ಪಡೆಯುತ್ತಿರುವ ದೇಶಗಳಲ್ಲಿ, ಭಾರತವೂ ಒಂದು. ೧೯೭೮ರ ಸೆಪ್ಟೆಂಬರ್‌ನಲ್ಲಿ 
ಸಾಕ್ಷರತೆಗೆ ಸಂಬಂಧಿಸಿದಂತೆ ಏಷ್ಯನ್‌ ಸಮ್ಮೇಳನ ನವದೆಹಲಿಯಲ್ಲಿ ನಡೆಯಿತು. ಆಗ ಮುಂದಿನ ದಶಕ 
ವನ್ನು ಸಾಕ್ಷಾರತಾ ದಶಕವನ್ನಾಗಿ ಆಚರಿಸಲು " ಯುನೆಸ್ಕೊ' ತನ್ನ ಸದಸ್ಯ ರಾಷ್ಟ್ರಗಳಿಗೆ ಕರೆಕೊಟ್ಟಿದೆ. 
(ಡಿ. ಎಸ್‌. ಜಯಪ್ಪಗೌಡ : ಕರ್ನಾಟಕದ ಗ್ರಾಮೀಣ ಸೇವಾಸಂಸ್ಥೆ ಗಳು, ಪು. ೭೧) 


ಡಿ. ಎಸ್‌. ಜಯಪ್ಪಗೌಡ 


ಪ್ರವಾಸಿ ಕಂಡ ಇಂಡಿಯಾ-_ ಒಂದು ಆಕರಕೃತಿ 


ಕನ್ನಡದಲ್ಲಿ ಇತರ ಅನೇಕ ಭಾರತೀಯ ಭಾಷೆಗಳಲ್ಲಿಯಂತೆಯೇ ಆಕರ ಕೃತಿಗಳ ಕೊರತೆ ಇದೆ. ಇದಕ್ಕೆ 
ಮುಖ್ಯ ಕಾರಣ ಆ ಭಾಷೆಗಳಲ್ಲಿಯ ಮೂಲ ಆಕರಗಳನ್ನು ರಚಿಸುವವರು ಅಥವಾ ಭಾಷಾಂತಿಂಸು 
ವವರು ವಿರಳವಾಗಿರುವುದು. ಸಾಹಿತ್ಯ ಪ್ರಕಾರ ಬಿಟ್ಟು ಇತರ ಬಹುತೇಕ ಕ್ಷೇತ್ರಗಳಲ್ಲಿ ಈ ಪರಿಸ್ಥಿತಿ 
ಇದೆ. ಇದಕ್ಕೆ ಆ ನಿಟ್ಟಿನಲ್ಲಿ ಕೆಲಸ ಮಾಡುವವರ ಸಂಖ್ಯೆ ಕಡಿಮೆಯಾಗಿರುವುದು ಕಾರಣವಾಗಿರಲಿ 
ಅಥವಾ ಆಯಾ ಭಾಷೆಗಳಲ್ಲಿ ಅಂತಹ ಕೃತಿಗಳ ರಚನೆ ಮತ್ತು ಪ್ರಕಟಣೆಗೆ ಇರುವ ಅಡಚಣೆಗಳು 
ಕಾರಣವಾಗಿರಲಿ ಇದಂತೂ ವಾಸ್ತವಸ್ಥಿತಿ . ಇಂತಹ ಕೊರತೆ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಹತ್ತು ಸಂಪುಟ 
ಗಳಷ್ಟು ದೊಡ್ಡದಾದ ` ಪ್ರವಾಸಿ ಕಂಡ ಇಂಡಿಯಾ' ಎಂಬ ಬೃಹತೃತಿ ಕನ್ನಡದಲ್ಲಿ ಬಂದಿರುವುದು 
ಹೆಮ್ಮೆಯ ವಿಷಯವೇ. ಇದು ಭಾರತೀಯ ಇತಿಹಾಸ, ಸಂಸ್ಕೃತಿ ಮತ್ತು ಸಮಾಜಶಾಸ್ತ್ರಗಳನ್ನು 
ಅಧ್ಯಯನ ಮಾಡುವವರು ಅಗತ್ಯವಾಗಿ ಪರಿಶೀಲಿಸಲೇಬೇಕಾದ ಆಕರ ಗ್ರಂಥವಾಗಿದೆ. 
ಯಾವುದೇ ಕೃತಿಯನ್ನು ಆಕರ ಗ್ರಂಥವೆಂದು ಪರಿಗಣಿಸಬೇಕಾದರೆ ಅದು ಕೆಲವೊಂದು ವಿಶಿಷ್ಟ 
ಲಕ್ಷಣಗಳನ್ನು ಪಡೆದಿರಬೇಕು. ಅಂದರೆ ಆ ಕೃತಿ ಯಾವುದಾದರೂ ವಿಷಯದ ಬಗ್ಗೆ ಮೂಲ ಮಾಹಿತಿ 
ಒದಗಿಸುವಂತಿರಬೇಕು. ಆ ಮೂಲ ಮಾಹಿತಿ ಅದೇ ಭಾಷೆಯಲ್ಲಿ ರಚಿತವಾಗಿರಬಹುದು, ಇಲ್ಲವೇ 
ಅನುವಾದ ಅಸ ಸಂಗ್ರಹ ಅನುವಾದವಾಗಿರಬಹುದು. ಅದೇ ಭಾಷೆಯಲ್ಲಿದ್ದರೆ ಆ ಮಾಹಿತಿಗಳು 
ಯಾವ ರೂಪದಲ್ಲಿ ದೊರೆತಿವೆಯೋ ಆ ರೂಪದಲ್ಲೇ ಸಂಗ್ರಹಿಸಿ, ಶುದ್ಧಪಾಠ ಒದಗುವಂತೆ ಸಂಪಾದಿಸ 
ಬೇಕು. ಉದಾಹರಣೆಗೆ, ಕನ್ನಡ ಅಥವಾ ಇತರ ಯಾವುದೇ ಭಾಷೆಯಲ್ಲಿ ಕಂಡುಬರುವ ಪ್ರಾಚೀನ 
ಶಾಸನಗಳ ಹೊತ್ತಿಗೆಗಳು. (ಇಲ್ಲಿ ಸದ್ಯಕ್ಕೆ ನಿಜ ಶಾಸನಗಳನ್ನು ಮಾತ್ರ ದೃಷ್ಟಿಯಲ್ಲಿಟ್ಟುಕೊಂಡು) 
ಈ ಮೂಲ ಶಾಸನಗಳನ್ನು ಅನುವಾದ ಮಾಡಲಿ, ಸಾರ ಸಂಗ್ರಹರೂಪದಲ್ಲಿ ಹೇಳಲಿ ಮೂಲ ಅಂಶ 
ಗಳಿಗೆ ಧಕ್ಕೆ ಬರದಂತಿರಬೇಕು. ನಿರೂಪಣೆಯಲ್ಲಿ ನಿಷ್ಕ ಷ್ಪತೆ, ಸ್ಪಷ್ಟತೆ, ಖಚಿತತೆಗಳು ಅಗತ್ಯ ಲಕ್ಷಣಗಳು. 
ಹಾಗೆಯೇ ಪ್ರಾಚೀನ ಶಿಷ್ಟಸಾಹಿತ್ಯ, ಜಾನಪದ ಸ ಸಾಹಿತ್ಯ, ವಚನ ಸಾಹಿತ್ಯ, ಮತ್ತಿತರ ವಿಷಯಗಳ 
ಬಗ್ಗೆ ಯೂ ಹದಯ "ಪ್ರವಾಸಿ ಕಂಡ ಇಂಡಿಯಾ'ವೂ ಇಂತಹ ಮೂಲ ಮಾಹಿತಿಯೊಂದನ್ನು 
ನಿರೂಪಿಸುತ್ತದೆ. ಅದು ಭಾರತಕ್ಕೆ ಬಂದು ಹೋದ ಅಥವಾ ಭಾರತದ ಬಗ್ಗೆ ಕೇಳಿದ ಪ್ರವಾ ಸಿಗಳ್ಳು 
ಭೂಗೋಳ ಶಾಸ್ತ್ರಜ್ಞರು ಮತ್ತು ಕಥನಕಾರರು ಬರೆದಿಟ್ಟ ವರ್ಣ ನೆಗಳನ್ನು' ಒಳಗೊಂಡಿದೆ. ಈ 
ಪ್ರವಾಸ ಕಥನದ ಸ ರೂಪವೇನು ? ಅದರ ಮಹತ್ತೇನು ಮತ್ತು ಅದು ಈ ಕೃತಿಯಲ್ಲಿ ಹೇಗೆ ನಿರೂಪಿತ 
ವಾಗಿದೆ ಎಂಬುದನ್ನು ಮುಂದೆ ಗಮನಿಸೋಣ. 
ಒಂದು ದೇಶದ ಇತಿಹಾಸ ರಚನೆಗೆ ಪ್ರವಾಸ ಕಥನಗಳು ಬಹು ಮುಖ್ಯ ಆಕರ. ದೇಶೀಯ 
' ಆಕರಗಳಿಗಿಂತಲೂ ವಿದೇಶೀಯಥ ಬರವಣಿಗೆಗಳು, ಅಭಿಪ್ರಾಯಗಳು ಹೆಚ್ಚು ವಿಶ್ವಾ ಸಾರ್ಹವೆಂಬುದು 
ದೃಢಪಟ್ಟಿರುವ ಸಂಗತಿ. ದೇಶೀಯ ಶಾಸನಗಳು ಮತ್ತು ಸಾಹಿತ್ಯದಲ್ಲಿ ಆಯಾ ಕಾಲದ ರಾಜರುಗಳ 
ಆಳ್ವಿಕೆಯ ಬಗ್ಗೆ ಉತ್ಪ್ರೇಕ್ಷಿತ ಸಂಗತಿಗಳಿರಲು ಸಾಧ್ಯ. ಹಾಗೆಯೇ ಭಾರತದಲ್ಲಿ ಶಾಸ್ತ್ರೀಯ ಇತಿಹಾಸ 
ಪ್ರಕಾರ ಬೆಳೆಗುಬರದೆ' ಪುರಾಣ ಮತ್ತು ಸಾಹಿತ್ಯ ವಲಯಗಳಲ್ಲಿ ಹುಗಿದುಹೋಗಿರುವುದರಿಂದ ಅದು 


4 


೫೦ ಮಾನವಿಕ ಕರ್ಣಾಟಕ 


ಇತಿಹಾಸ ರಚನೆಗೆ ಹೆಚ್ಚು ಅನುಕೂಲಕರವಾಗಿಲ್ಲ. ಜೊತೆಗೆ ಸ್ಥಳೀಯ ಸಾ ಸಾಮಾಜಿಕ ಜೀವನ, ಆಚಾರ, 
ಪದ್ಧತಿಗಳು, ಜನಪದ ಸಾಹಿತ್ಯ, ಸಂಪ್ರದಾಯಗಳಲ್ಲಿ ಹೆಣೆದುಕೊಂಡಿದ್ದು ಅವನ್ನು ಇಂದು ಕಾಲಾನು 
ಕ್ರ ಮವಾಗಿ ವರ್ಗೀಕರಿಸುವುದು ದುಸ್ಸಾಧ್ಯವಾಗಿದೆ. ಇಂತಹ ಪರಿಸ್ಥಿ ತಿಯಲ್ಲಿ ಪ್ರವಾಸ ಕಥನಗಳು ಹೆಚ್ಚು 
ಉಪಯುಕ್ತವಾಗುತ್ತವೆ. ಅವುಗಳಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಉತ್ಪ್ರೇಕ್ಷೆ. ಪೂರ್ವಾಗ್ರಹ ಮತ್ತು | 
ಅತಿರಂಜಿತ ಕಲನೆಗಳು ಇರಬಹುದಾದರೂ ಇತರ ಮೂಲಗಳಿಂದ ತಾಳೆ "ನೋಡಿ ಸತ್ಕಾಂಶಗಳನ್ನು 
ಆಯ್ದುಕೊಳ್ಳು ವ ದು ಕಷ್ಟವಲ್ಲ. ಈ ಹಲವು ಕಾರಣಗಳಿಂದ ಪ್ರವಾಸ ಸಾಹಿತ್ಯ ಅತ್ಕ ತ. ಪ್ರಮುಖ 


ಆಕರವೆನಿಸುತ್ತೆದೆ. 


ಪ್ರವಾಸಿ ಕಂಡ ಇಂಡಿಯಾ'ದ ಮೊದಲ ಸಂಪುಟ ೧೯೬೪ರಲ್ಲಿ ಹೊರಬಂತು. ಈ ಸಂಪುಟ 
ಸರಣಿಯಲ್ಲಿ ಈ ಈಗ ಆರು ಸಂಪುಟಗಳು ಪ್ರಕಟವಾಗಿದ್ದು ಒಟ್ಟು ಹತ್ತು ಸಂಪುಟಗಳಲ್ಲಿ ಈ ಕೃತಿ ಪೂರ್ಣ 
ಗೊಳ್ಳುವ ನಿರೀಕ್ಷೆ ಇದೆ. ಇದರ ಪ್ರಕಟಣೆಯನ್ನು ಮೈಸೂರು ವಿಶ್ವವಿದ್ಯಾನಿಲಯ ನಿರ್ವಹಿಸುತ್ತಿದೆ. 
ಈ ಕತಿ" ಇತಿಹಾಸ ಪಿತಾಮಹ ' ಹೆರೊಡೊಟಸ್‌ನಿ೫. (ಕ್ರಿ. ಪೂ. ೪೮೪-೪೩೧) ಆರಂಭವಾಗುತ್ತದೆ. 


ಅಲ್ಲಿಂದ ಮುಂದೆ ಹಲವಾರು ವ್ಯಕ್ತಿಗಳ ಪ್ರವಾಸಕಥನಗಳು ಬರುತ್ತವೆ. ಮೆಗಾಸ್ತನೀಸ್‌, ಸ್ಥಾ ್ರಿಬೋ, 
ಪ್ಲಿನಿ ಟಾಲೆಮಿ ಮೊದಲಾದ ಪ್ರಸಿದ್ಧ ಪ್ರಾಚೀನ ಗ್ರೀಕ್‌ ಬರಹಗಾರರಿಂದ ಹಿಡಿದು ನಾವು ಕೇಳಿಲ್ಲದ, 
ಮತ್ತು ಹೆಚ್ಚು ಪ್ರಸಿದ್ಧರಲ್ಲದ ಹತ್ತಾರು ಜನರ ಪ್ರವಾಸ ಕಥನಗಳು, ವಿವರಣೆಗಳು ಇದರಲ್ಲಿವೆ. ಈಗ 
ಪ್ರಕಟವಾಗಿರುವ ಆರು ಸಂಪುಟಗಳಲ್ಲಿ ಒಟ್ಟು ೯೫ ಜನರ ಕಥನಗಳಿವೆ. ಮೊದಲನೇ ಸಂಪುಟದಲ್ಲಿ 
೩೮ ಜನರ ಬರಹಗಳಿದ್ದರೆ ಐದನೇ ಸಂಪುಟದಲ್ಲಿ ಕೇವಲ ಇಬ್ಬರ ಪ್ರವಾಸ ಕಥನಗಳಷ್ಟೇ ಇವೆ. ಆರನೇ 
ಅಷಟವನ್ನೆಲ್ಲ ಒಬ್ಬನ ನ ಸ ಕಥನವೇ ಆನ ಈ ಅಂಕಿ ಹ ಗಮನಿಸಿದಾಗ 


ಸಾರಸಂಗ್ರಹ ಕ ದಾರೆ. ಲೇಖಕರೇ ಹೇಳು ಮೂಲ ಕಥನವನ್ನು ಸಂಪಾದಿಸಿ ಸ್ವಾ ರಸ್ಕ 
ಕೆಡದಂತೆ ಉ ಫಹ ಕ್ತ ವಾ ಎಲ್ಲ ಸಂಗತಿಗಳು ಬರುವಂತೆ ಮಾಡುವ ಪ್ರಯತ್ನ ನಡೆದಿದೆ. ಈ 
ಕೃತಿಯ ಕಾಲಾವಧಿ ಪ್ರಾರಂಭದಿಂದ ಹಿಡಿದು ಹದಿನೆಂಟನೆ ಶತಮಾನದವರೆಗೂ ವ್ಯಾಪಿಸಿದೆ. 


ಇಂತಹ ದೀರ್ಫವೂ ವ್ಯಾಪಕವೂ ಆದ ಪ್ರವಾಸ ಕಥನದ ಸ್ವರೂಪ ವೈವಿಧ್ಯವಾದುದು. ಈ 
ಕಥನಗಳಲ್ಲಿ ಪ್ರಸ್ತಾಪಿತವಾಗಿರುವ ವಿಷಯಗಳು ಹಲವಾರು ಕ್ಷೇತ್ರಗಳಿಗೆ ಅನ್ವಯಿಸಿರುವಂತಹವು. 
ಸಮುದ್ರ ಪ್ರಯಾಣ, ಭೂಮಾರ್ಗ ಪ್ರಯಾಣದ ಸಾಹಸಮಯ ಕಾರ್ಯಗಳು, ತಾವು ಅನುಭವಿಸಿದ 
ಕಡುಕಷ್ಟಗಳು ಒಂದೆಡೆ ವರ್ಣಿತವಾದರೆ ರಾಜಾಸ್ಥಾನಗಳು, ರಾಜಧಾನಿಗಳು, ಜನಜೀವನದ ವರ್ಣನೆಗಳು 
ಇನ್ನೊಂದೆಡೆ ಬರುತ್ತವೆ. ಭಾರತೀಯ ಪ್ರಾಣಿಗಳು, 11.19 ಭೂವಿವರಣೆಗಳು ಒಂದೆಡೆ ವರ್ಣಿತ 
ವಾಗಿದ್ದರೆ ಇಲ್ಲಿನ ಸಮಾಜದ ಆಚಾರ ವಿಚಾರಗಳು, "ಸತಿ 'ಪದ್ಧ ತಿಯಂತಹ ವಿಶಿಷ್ಟ ಪದ್ಧತಿ, ಜನರ 
ಊಟ ಉ ಪಚಾರಗಳು, ಮನೆ ಮಾರುಗಳ ಓರಣ, ಉಡುಗೆ ತೊಡುಗೆಗಳು ಇತ್ಯಾದಿ ವಿಷಯಗಳು 
ಇನ್ನೊಂದೆಡೆ ಪ್ರಸ್ತಾಪಿತವಾಗಿರುತ್ತವೆ. ಹೊರ ದೇಶಗಳೊಂದಿಗಿನ ವ್ಯಾಪಾರ, ವಾಣಿಜ್ಯ,ಗಳು ವಿನಿಮಯ 
ವಸ್ತುಗಳು, ನಾಣ ಪದ್ಧತಿ ಮೊದಲಾದವು ಒಂದೆಡೆ ಉಲ್ಲೇಖಿತವಾಗಿದ್ದರೆ. ರಾಜಕೀಯ ಸ್ಥಿತಿ, ರಾಜರು 
ಗಳ ಮತ್ತು ಅರಮನೆಯ ಒಳಜಗಳಗಳು, ರಾಣಿವಾಸದ ಒಳ ಸಂಚುಗಳು, ಮತ್ತೊ ್ರಂದೆಡೆ ವಿವರಿತ 
ವಾಗಿವೆ. ಜನರ ಶೌರ್ಯ, ದಾನ, ಧರ್ಮ, ಔದಾರ್ಯಗಳು ಒಂದೆಡೆ ಕಂಡುಬಂದರೆ, ಮೋಸ, ಕಳ್ಳ ತನ, 
ವ್ಯಭಿಚಾರ, ಕೊಲೆ ಮೊದಲಾದ ಅವ್ಯವಹಾರಗಳು ಇನ್ನೊಂದೆಡೆ ಕಂಡುಬರುತ್ತವೆ. ಒಟ್ಟಿನಲ್ಲಿ ವಿಶ್ವಕೋಶ 
ದೋಪಾದಿಯಲ್ಲಿ ಯ... ಮತ್ತು ಭೂಗೋಳಶಾಸ್ತ್ರ್ಯಕ್ಕೆ ಸಂಬಂಧಿಸಿದ ಸಾವಿರಾರು ಸಂಗತಿಗಳನ್ನು 
ಚಿತ್ರಬಿಡಿಸ ದಂತೆ ಈ ಪ್ರವಾಸ ಕಥನದಲ್ಲಿ ಹಿಡಿದಿಡಲಾಗಿದೆ. ಸಾವಿರಾರು ಮೈಲಿಗಳ ದೂರದಿಂದ 
ಕಷ್ಟತರ ಪ್ರಯಾಣ ವ RAN ಬಂದ ಜನ ಇಲ್ಲಿನ ದೇಶವನ್ನೂ ಜನರನ್ನೂ ಹೇಗೆ ಕಂಡರು 
“af ತಿಳಿಯುವುದೇ ಒಂದು ಅಮೋಘ ಅನುಭವ. ರಾಜಕೀಯ ಮತ್ತು ವಾಣಿಜ್ಯ. ಸಂಪರ್ಕದ ' 
ಜೊತೆಗೆ ಕಾಲ ಕಾಲಕ್ಕೆ ವಿದೇಶೀಯರ ದೃಷ್ಟಿಯಲ್ಲಿ ಭಾರತೀಯರು ಕಾಣಿಸಿಕೊಂಡ ರೀತಿ ಯಾವುದು? 


ಪ್ರವಾಸಿ ಕಂಡ ಇಂಡಿಯಾ- ಒಂದು ಆಕರಕ್ಕ ೈತಿ ೫೧ 


ಭಾರತೀಯ ಸಮಾಜದ ಬೆಳವಣಿಗೆಗಳೇನು? ವಿದೇಶೀಯರ ಬಗ್ಗೆ ಭಾರತೀಯರ ಧೋರಣೆ ಎಂಥ 
ದಿತ್ತು ಎಂಬಿತ್ಕಾದಿ ವಿಷಯಗಳ ಕುರಿತ ಸೂಕ್ಷ್ಮ ಚಿತ್ರಣ ಈ ಕೃತಿಯಿಂದ ಮೂಡುತ್ತದೆ. 
ಭಾರತದ ಸಂದರ್ಭದಲ್ಲಂತೂ ಈ ಪ್ರವಾಸ ಕಥನದ ಮಹ _ ಅಮೂಲ್ಯವಾದುದು. ಭಾರತೀ 
ಯರು ಪ್ರಾಚೀನ ಕಾಲದಿಂದಲೂ ಹೊರದೇಶಗಳೊಡನೆ ಸಂಪ ೯ವಿಟ್ಟು Le ಮತ್ತು ಆಗ್ನೇಯ 
ಏಷ್ಯಾ ಪ್ರದೇಶಗಳಲ್ಲಿ ವಸಾಹತುಗಳನ್ನು ಸ್ಥಾಪಿಸಿದುದು ಐತಿಹಾಸಿಕ ಆಧಾರಗಳಿಂದ ದೃಢಪಟ್ಟಿದೆ. 
ಭಾರತೀಯ ಸಂಸ್ಕೃತಿಯ ಪ್ರಭಾವ ಆಗ್ನೇಯ ಏಷ್ಯಾದಲ್ಲಿ ವ್ಯಾಪಕವಾಗಿಯೂ ಬೌದ್ಧ ಧರ್ಮದ 
ಮೂಲಕ ಚೀನಾ ಬಾಟಾ ಸೇರಿದ ದೂರ ಪ್ರಾಚ್ಯದಲ್ಲಿ ಪರೋಕ್ಷವಾಗಿಯೂ "ಆಗಿರುವುದು 
ಕಂಡುಬರುತ್ತದೆ. ಪ್ರಾಚೀನ ರೋಮನ್‌ ಸಾಮ್ರಾಜ್ಯದೊಡನೆ, ಪರ್ಷಿಯಾ ಸಾಮ್ರಾಟರೊಡನೆ 
ಭಾರತದ ವಾಣಿಜ್ಯ ಮತ್ತು ರಾಜಕೀಯ ean ಛಿದ್ದವು. ಆ ಕಾಲದಲ್ಲಿ ಭಾರತ ಮತ್ತು ರೋಮ್‌ 
ಹಾಗೂ ಮಧ್ಯ ಪ್ರಾಚ್ಯ ದೇಶಗಳೊಂದಿಗೆ ನಿಕಟ ಸಂಪರ್ಕವಿತ್ತು. ಸಾವಿರಾರು ರೋಮನ್‌ ನಾಣ್ಯಗಳು 
ಭಾರತದಲ್ಲಿ ಅದರಲ್ಲೂ ದಕ್ಷಿಣದಲ್ಲಿ ದೊರೆತಿವೆ. ಆದರೆ ಆ ಕಾಲದಲ್ಲಿ ಭರತಖಂಡದೊಡನೆ ವಿದೇಶಗಳು 
ಹೊಂದಿದ್ದ ಸಂಪರ್ಕದ ವಾಸ್ತ ವಸ್ವ ರೂಪದ ಬಗ್ಗೆ ಭಾರತೀಯ ಪ್ರವಾಸಿಗಳಾಗಲಿ, ಸ್ಮ ಳೀಯ ಕಥನಕಾರ 
ಗಲಿ ನಮಗೆ ಏನೂ ತಿಳಿಸ ವುದಿಲ್ಲ. ಅಂದ ಮಾತ್ರಕ್ಕೆ ಭಾರತೀಯರಾರೂ ವಿದೇಶಗಳಿಗೆ ಹೋಗಲಿಲ್ಲ 
ತ ಅರ್ಥವಲ್ಲ. ಭಾರತೀಯರಲ್ಲಿ ಪ್ರವಾಸಕಥನಗಳನ್ನು ಬರೆಯುವ ಅಥವಾ ಇತಿಹಾಸ ರಚಿಸುವ 
ಪರಿಪಾಠವಿರಲಿಲ್ಲ. ಅವರು ಬರೆಯುತ್ತಿದ್ದ ಇತಿಹಾಸ ಕಾಲಾನಂತರ ಬೇಗ ಪುರಾಣ ಕಥೆಗಳಾಗಿ, 
ಐತಿಹ್ಯಗಳಾಗಿ ಪರಿಣಮಿಸುತ್ತಿ ಶಿದವು. ಜೊತೆಗೆ ಇತಿಹಾಸ ಪ್ರಕಾರವನ್ನು ಬೆಳೆಸಬೇಕೆನ್ನುವ 
ಅಭಿಲಾಷೆಯೂ ಕಡಿಮೆ ಇತ್ತು. ಇನ್ನು ಕೆಲವೊಮ್ಮೆ ಪ್ರಾಚೀನ ಗ್ರಂಥಗಳನ್ನು ಸಂರಕ್ಷಿಸಿಡುವಲ್ಲಿ ಇದ್ದ 
ಅಡಚಣೆಗಳಿಂದಲೂ ಕೆಲವೊಂದು ಉಪಯುಕ್ತ ಸಾಹಿತ್ಯ ನಶಿಸಿರಬಹುದು. ಈ ಪರಿಸ್ಥಿತಿಯಲ್ಲಿ ಹೊರ 
ದೇಶಗಳೊಡನೆ ಭಾರತದ ಸಂಪರ್ಕ ಮತ್ತು ಭಾರತದ ರಾಜಕೀಯ ಹಾಗೂ ಸಾಮಾಜಿಕ ಸ್ಥಿ ತಿಗಳನ್ನು 
ಸ್ವಲ್ಪಮಟ್ಟಿಗಾದರೂ ತಿಳಿಯುವಲ್ಲಿ ಈ ಪ್ರವಾಸಕಥನವೇ ಏಕಮಾತ್ರ ಆಧಾರವಾಗಿದೆ. 


ಬ್ರ 
pe 
Ww 


ಪ್ರಾಚೀನ ಕಾಲಕ್ಕೆ ಸಂಬಂಧಿಸಿದಂತೆ ಇರುವ ಪ್ರವಾಸ ಕಥನ ಗಾತ್ರದಲ್ಲಿ ಕಡಿಮೆ. ಮುಸ್ಲಿಮರು 
ಭಾರತದಲ್ಲಿ ರಾಜ್ಯ ಸ್ವಾಪಿಸಿದ ಮೇಲೆ ಮತ್ತು ಕ್ರಿ. ಶ. ೧೪೯೮ರಲ್ಲಿ ವಾಸ್ಕೋಡಗಾಮನು ದಕ್ಷಿಣ 
ಭಾರತದ ಪಶ್ಚಿಮ. ತೀರದಲ್ಲಿಳಿದ ಮೇಲೆ ಈ ದೇಶಕ್ಕೆ ಬಂದ ಪ್ರ ಪ್ರವಾಸಿಗಳು, ವ್ಯಾ ಪ ಕಟಿ 
ಗಳು ಮೊದಲಾದವರು ಬರೆದಿರುವ ಒಂದೊಂದು ಕಥನಗಳೂ ಸಾವಿರಾರು ಪುಟಗಳಷ್ಟವೆ. ಈ ಕಥನ 
ಗಳಲ್ಲಿ ಪ್ರಸ್ತಾಪಿತವಾಗಿರುವ ವಿಷಯಗಳು ವೈ ವಿಧ್ಯವಾದವು. ಇಂಥ ಕಥನಗಳನ್ನು ಶ್ರೀ ಎಚ್‌. ಎಲ್‌. 
ನಾಗೇಗೌಡರು ಹೇಗೆ ಕನ್ನಡಿಸಿದ್ವಾರೆಂಬುದನ್ನು. ಅವುಗಳ ಸ್ವಾರಸ್ಯವನ್ನು ಕೆಲವೊಂದು ಉದಾಹರಣೆ 
ಗಳಿಂದ ನೋಡುವುದೇ ಸೂಕ್ತ. 

ಭಾರತವನ್ನು ಸಂದರ್ಶಿಸ ದಿದ್ದರೂ ಇಲ್ಲಿಯ ಮಾಹಿತಿಗಳನ್ನು ಸಂಗ್ರಹಿಸಿದ ಟಾಲೆಮಿಯ ವರ್ಣನೆ 
ಹೀಗಿದೆ“ ಲಿಮಿರಿಕೆಯ ಒಳನಾಡಿನಲ್ಲಿ "ಬನೌಸಿಯಿಂದ ಪಶ್ಚಿಮಕ್ಕಿ ರುವ ನಗರಗಳಾವುವೆಂದರೆ : 
ನರೂಲ್ಲ(?) ಕೂಬ (ಗೋವ?) ಮತ್ತು ಪಲೂರು(?), ಬನೆಸಿಗೂ ಬರಿಸಿಗೂ ಮಧ್ಯೆ ಪಸಗೇ, 
ಮಸ್ತನೂರು(?) ಕೂರೆಲ್ಲೂರು. ಪುನ್ನಾ ನ್ನಾಟ--ಇಲ್ಲಿ ಮಳಲಿ ಎಂತಹ ರತ್ನಗಳೂ ವೈಡೂರ್ಯಗಳೂ 
ದೊರೆಯುತ್ತಿದ್ದವು. ಅಲೋ (ಬಹುಶಃ ಉತ್ತರ ಕನ್ನಡ ಜಿಲ್ಲೆಯಲ್ಲಿಯ ಎಲ್ಲಾಪುರವೆಂಬ ಸ್ಥ ಸ್ಥಳ), ಕೇರ 
ಬೋತ್ರೋನ ರಾಜಧಾನಿಯಾದ ಕರೂರ (ಕೊಯಂಬತ್ತೂರು ಜಿಲ್ಲೆಯ ಕರೂರು), ಅರೆಂಬೂರ್‌ 
(ಊರುಂಪರುಮ್‌?), ಬಿದೆರಿ (ಬಹುಶಃ ಕಾವೇರಿ ನದಿಯ ಸಮೀಪದಲ್ಲಿ ಕೊಯಂಬತ್ತೂರು ಜಿಲ್ಲೆಯ 
ಈರೋಡು), ಪೊಂಟಿಪೊಳಿ (ಧಾರವಾಡ ಜಿಲ್ಲೆಯಲ್ಲಿರುವ ಮೊದಲಿನ ಪಂಟಿಯಪುರ ಅಥವಾ ಈಗಿನ 
ಹಾನಗಲ್‌), ಅದರಿಮ ೨(?), ಮತ್ತು ಕೊರಿಯೂರ್‌)(?) (ಸಂಪುಟ ೧, ಪುಟ ೧೨೧-೨೨) 

ಈ ಪ್ರಾಚೀನ ಸ್ಥಳಗಳಲ್ಲಿ ಹಲವನ್ನು ಇನ್ನೂ ಸರಿಯಾಗಿ ಗುರುತಿಸಲಾಗಿಲ್ಲ. ಇದಕ್ಕೆ ಗ್ರೀಕ್‌ನಲ್ಲಿ 


ಸ್ಥಳೀಯ ಹೆಸರುಗಳ *ಉಚ್ಛಾ ರಣೆ ವ್ಯತ್ಯಾಸಗೊಂಡಿರುವುದರ ಜೊತೆಗೆ ಭೂಗೋಳಶಾಸ್ತ್ರ ಇನ್ನೂ 
ಪೂರ್ಣವಾಗಿ ಬೆಳೆಯದಿದ್ರ ಮತ್ತು ಇಲ್ಲಿಯ ಭೌಗೋಳಿಕ ಪರಿಚಯ ನಿಖರವಾಗಿರದಿದ್ದ ಕಾರಣ 


೫೨ ಮಾನವಿಕ ಕರ್ಣಾಟಕ 


ಗಳಿಂದಲೂ ಕೆಲವೊಂದು ನ್ಯೂನತೆಗಳು ಕಂಡುಬರುತ್ತವೆ. ಆದರೂ ಸಾವಿರಾರು ವರ್ಷಗಳ ಹಿಂದೆ ' 
ವಿದೇಶೀಯರು ಭಾರತವನ್ನು ಹೇಗೆ ಕಂಡಿದ್ದರು ಮತ್ತು ಆಗ ಅವರ ನಮ್ಮ ನಡುವಿನ ಸಂಪರ್ಕ . 
ಎಷ್ಟರಮಟ್ಟಿಗಿತ್ತು ಎಂಬ ವಿಷಯದ ಬಗ್ಗೆ ಇದು ಬೆಳಕು ಚೆಲ್ಲುತ್ತದೆ. ಇನ್ನೂ ಗುರುತಿಸಲಾಗಡ 
ಪ್ರದೇಶಗಳನ್ನು ಗುರುತಿಸುವುದು ಸಂಶೋಧಕರಿಗೊಂದು ಸವಾಲಿನಂತಿದೆ. 

ಚೀನಾ ಭಾರತದ ನೆರೆರಾಷ್ಟ್ರವಾದರೂ ದುರ್ಗಮ ಹಿಮಾಲಯಪರ್ವತ ಇವೆರಡನ್ನೂ ಬೇರ್ಪಡಿಸಿ 
ಸಂಪರ್ಕ ದುಸ್ಸಾಧ್ಯವಾಗುವಂತೆ "ಮಾಡಿದೆ. ಆದರೆ ಬೌದ್ದ ಧರ್ಮದ ಪ್ರಸಾರದಿಂದಾಗಿ ಚೀನೀಯರಿಗೆ 
ಭಾರತ ಪುಣ್ಯಭೂಮಿಯಾಯಿತು ಅವರು ತಮ್ಮ ಧರ್ಮ ಸಂಸ್ಥಾಪಕ ಗೌತಮ ಬುದ್ಧನ ದೇಶವನ್ನು 
ಕಾಣಲು, ಇಲ್ಲಿ ಅಧ್ಯಯನ ಮ್‌ ಹಾತೊರೆಯುತ್ತಿದ್ದರು. ಅದಕ್ಕಾಗಿ ಎಂತಹ ಕಷ್ಟಕಾರ್ಪಣ್ಯ 
ಗಳನ್ನೂ ಎದುರಿಸಲು ಸಿದ್ಧರಿದ್ದರು. ಕ್ರಿ. ಶ. ಐದನೆ ಶತಮಾನದ ಮೊದಲಲ್ಲಿ ಬಂದ ಚೀನೀ ಯಾತ್ರಿಕ 
ರಲ್ಲಿ ಮೊದಲ ಪ್ರಸಿದ್ಧ ವ್ಯಕ್ತಿ ಫಾಹಿಯಾನನು ತನ್ನ ಯಾತ್ರೆಯ ಬಗ್ಗೆ ಹೀಗೆ ಹೇಳುತ್ತಾನೆ. “ ನಾನು 
ಚೀಣಾದಿಂದ ಹೊರಟು ಇಂಡಿಯಾ ದೇಶವನ್ನು ತಲುಪಲು ಆರು ವರ್ಷವಾಯಿತು. ಅಲ್ಲಿ ಆರು 
ವರ್ಷಗಳಿಗಿಂತ ಹೆಚ್ಚು ಕಾಲ ಇದ್ದೆನು. ಅಲ್ಲಿಂದ ಹಿಂದಿರುಗಿ ಬರಲು ಆರುವರ್ಷಗಳು ಬೇಕಾಯಿತು. 
ನಾನು ಕಂಡ ದೇಶಗಳು ಸುಮಾರು ಮೂವತ್ತು. ಗೋಭಿ ಮರುಭೂಮಿಯನ್ನು ಹಾದು ಇಂಡಿಯಾಕ್ಕೆ 
ಹೋದ ನನ್ನ ಶ್ರದ್ಧೆ ಧರ್ಮಾಭಿಮಾನ ವರ್ಣನೆಗೆ ಅಸಾಧ್ಯ. ಹ್ಯಾನಿನ ನನ್ನ ಗುರುಗಳು ಕಂಡು ಕೇಳಿಲ್ಲದ 
ನಿಜವಾದ ಧರ್ಮಸೂತ್ರಗಳನ್ನು ಅರಿಯಲು ನಾನು ಪಟ್ಟ ಕಷ್ಟ ದೇವರಿಗೇ ಗೊತ್ತು. ಆದರೆ ಮನೆ 
ಯಲ್ಲಿ ಕುಳಿತಿರುವ ಭಿಕ್ಷುಗಳಿಗೆ ನಾನು ಕಂಡ ವಿಚಾರಗಳನ್ನೆಲ್ಲಾ ತಿಳಿಸುವ ಇಚ್ಛೆಯಿಂದ ನನ್ನ ಜೀವ 
ವನ್ನೂ ಲೆಕ್ಕಿಸದೆ ಬಂದ ಕಷ್ಟಗಳನ್ನೆಲ್ಲಾ ಸಹಿಸಿ ನನ್ನ ದೇಶಕ್ಕೆ ಹಿಂದಿರುಗಿದೆನು. ನನ್ನ ಪುಣ್ಯದಿಂದ 
ಮೂವರು ಜಾರು ನನ್ನನ್ನು ದಾರಿಯುದ್ದಕ್ಕೂ ಅಪಾ. (ಸಂಪುಟ ೧, ಪುಟ ೧೮೬) 

ಮಾರ್ಗಗಳು ಕಟುತರವಾಗಿದ್ದ ಮತ್ತು ಪ್ರವಾಸ ಪ್ರಯಾಸವಾಗಿದ್ದ ಆ ಕಾಲದಲ್ಲಿ ಧರ್ಮಶ್ರದ್ಧೆ 
ಯಿಂದ, ಜ್ಞಾನಾಕಾಂಕ್ಷೆಯಿಂದ ಬಂದ ಜನರ ಕಥನಗಳ ಮೌಲ್ಯ ಅಪರಿಮಿತ. ಫಾಹಿಯಾನನ ಬರವಣಿಗೆ 
ಆ ಕಾಲದಲ್ಲಿ ಭಾರತದಲ್ಲಿ ಬೌದ್ಧಧರ್ಮದ ಸ್ಥಿತಿಗತಿಗಳನ್ನೂ ರಾಜಕೀಯ ಸಂಗತಿಗಳನ್ನೂ ತಿಳಿಸುವಲ್ಲಿ 
ಅತ್ಯುಪಯುಕ್ತ ಆಕರವಾಗಿದೆ. 

ಏಳನೇ ಶತಮಾನದಲ್ಲಿ ಭಾರತವನ್ನು ಸಂದರ್ಶಿಸಿದ ಇನ್ನೊಬ್ಬ ಚೀನೀ ಯಾತ್ರಿಕ ಹುಯೆನ್‌- 
ತ್ಸಾಂಗ್‌ ಹೆಚ್ಚಿ ನ ವಿವರಗಳನ್ನು ಬರೆದಿದ್ದಾನೆ... ಅವನು ಭಾರತದಲ್ಲಿ ದಾರಿಗಳ ರ ಪೀಡನೆಗೊಳಗಾದ 
ಸಂಗತಿಯನ್ನು ಹೀಗೆ ವಿವರಿಸಿದ್ದಾನೆ" ರಾಜಪುರದಿಂದ ಹೊರಟು ಆಗ್ನೇಯ ದಿಕ್ಕಿಗೆ ಪ್ರಯಾಣಮಾಡಿ 
ಒಂದು ನದಿಯನ್ನು (ಚೀನಾ ಬ್‌) ದಾಟಿ, ಚೆಹ್‌-ಕಾ (ತಕ್ಕಾ?) ಎಂಬ ನಾಡಿಗೆ ಚಚ 


ಚೆಹ್‌-ಕಾ ದೇಶದ ಗಡಿಯನ್ನು ಮುಟ್ಟುವ ಮುನ್ನ ನಾವು ದರೋಡೆಕಾರರ ಕೈಗೆ ಸಿಕ್ಕಿಕೊಂಡೆವು. 
ಐವತ್ತುಜನ ದರೋಡೆಕಾರರು ನನ್ನ ಮತ್ತು ನನ್ನ ಸಂಗಡಿಗರ ಬಟ್ಟೆ ಬರೆಗಳನ್ನೇ ಲ್ಲ ಕಿತ್ತುಕೊಂಡು 
ನಮ್ಮನ್ನು ವಧೆಮಾಡಲು ಯತ್ನಿ ಸಿದರು. ಇದನ್ನು ನೋಡಿದ ಹೊಲ ಉಳುತ್ತಿದ್ದ ಬ್ರಾಹ್ಮಣನೊಬ್ಬ 
ಉಳುವುದನ್ನು ಬಿಟ್ಟು ಊರೊಳಕ್ಕೆ ಓಡಿಹೋಗಿ. ಶಂಖ ಊದಿ ತಮಟಿ ಬಡಿದು ಜನಗಳನ್ನೆ ಲ್ಲಾ 
ಸೇರಿಸಿದನು. ಅವರು. ದರೋಡೆ ಕಡೆನುಗ್ಗಿ ಅವರನ್ನು ಓಡಿಸಿ ನಮ ನ್ನು ಬಿಡುಗಡೆ ಮಾಡಿದರು. 
ನಮಗೆ ಅವರಲ್ಲಿದ ಬಟೆ ಗಳನ್ನು ಕೊಟ್ಟು ಊರಿಗೆ ಕರೆದುಕೊಂಡು ಹೋದರು.. ಆ ರಾತ್ರಿ ನಾವು ಅವರ 
ಹಳ್ಳಿಯಲ್ಲಿ ತಂಗಿದ್ದೆವು. » (ಸಂಪುಟ ೧, ಪುಟ ೨೧೪) 

ಈ ವಿವರಣೆ ಅಂದಿನ ಪ್ರಯಾಣದ ಅಪಾಯಕರ ಸ್ಥಿತಿಯನ್ನು ತಿಳಿಸುವುದಷ್ಟೆ ಯಲ್ಲದೆ 
ಸ _ಳೀಯರ ಸಹಾಯ ಮನೋಧರ್ಮವನ್ನು ಸೂಚಿಸುತ್ತದೆ. ಇದು ಓದುಗರಿಗೆ ಸಾಹಸಮ 2 ಕಥೆ 
ಯಂತಿದೆ. ಈ ಪ್ರವಾಸ ಕಥನದ ಇನ್ನೊಂದು ವರ್ಣನೆ ಹೀಗಿದೆ.: “ಚೆಹ್‌-ಕಾ ದೇಶದ ಪ ಪಶ್ಚಿಮಕ್ಕೆ 
ಇಂಡಸ್‌ ನದಿಯೂ ಪೂರ್ವಕ್ಕೆ ಬೀಯಸ್‌ ನದಿಯೂ ಗಡಿಗಳಾಗಿವೆ. ಭತ್ತ, ಗೋಧಿ, ಇಲ್ಲಿಯ 
ಬೆಳೆಗಳು. ಚಿನ್ನ, ಬೆಳ್ಳಿ, ಕಂಜ ತಾಮ್ರ ಮತ್ತು ಕಬ್ಬಿಣ ಇಲ್ಲಿ ಸಿಕ್ಕುತ್ತವೆ. ಹವೆ ಬಹಳ. ಉಷ್ಣ. 
ಬಿರುಗಾಳಿಗಳು ಹೆಚ್ಚಾ ಗ ಬೀಸುತ್ತವೆ. ಜನರ ನಡೆ ನುಡಿಗಳು. ಒರಟು. ಭಾಷೆ ಗ್ರಾಮ್ಯ. ರೇಷ್ಟೆ 


ಪ್ರವಾಸಿ ಕಂಡ ಇಂಡಿಯಾ-ಒಂದು ಆಕರ ಕೃತಿ ೫೩ 


ಮತ್ತು ಮಸ್ತಿನ್ನಿನ ಬಿಳೀ ಬಟ್ಟೆ ಗಳನ್ನು ಧರಿಸುತ್ತಾರೆ. ಬೌದ್ದ ಮತಾವಲಂಬಿಗಳು ಬಹಳ ಕಡಮೆ. 
ಮುಕ್ಕಾಲು ಮೂರುವೀಸ ಪಾಲು ಜನ ಬ್ರಾಹ್ಮ ಣಿ ಮತಾವಲಂಬಿಗಳು. ನೂರಾರು ದೇವಸ್ಥಾನ 
ಗಳಿವೆ. ದಾರಿಯಲ್ಲಿ ಅನೇಕ ಪ್ರಣ್ಕ ಶಾಲೆಗಳಿವೆ. ಇಲ್ಲಿ ಬಡಬಗ್ಗ ರಿಗೆ ಅನ್ನ ಪಾನಾದಿಗಳನ್ನೂ ಔಷಧಿ 
ಗಳನ್ನೂ ಕೊಡುತ್ತಾ ತ 


ಈ ಪ್ರವಾಸಿಕಥನಗಳು ದೇಶೀಯ ಸಾಹಿತ್ಯದಲ್ಲಿ ಅಪರೂಪವಾದ ದೇಶದ ಉದ್ಯಮಸ್ತಿ ತಿ, 
ಹವಾಮಾನ, ಪ್ರವಾಸಿಗಳಿಗೆ. ಬಡವರಿಗೆ ಇದ್ದ ಸೌಲಭ ವ್ಯವಸ್ಥೆ ಮೊದಲಾದವುಗಳ ಬಗ್ಗೆ, ಬೆಳಕು 
ಚೆಲ್ಲುತ್ತವೆ. ಭಾರತದಲ್ಲಿ ಪ್ರಾಚೀನ ಕಾಲದಿಂದಲೂ ಲೋಹಶಾಸ್ತ್ರ ಮತ್ತು ಗಣಿ ಉದ್ಯಮ ಬೆಳೆದು 
ಬಂದಬಗ್ಗೆ ಇಲ್ಲಿ ಮಾಹಿತಿ ಇದೆ. ಅದೇ ಐರೋಪ್ಯರು ಆ ಕಾಲದಲ್ಲಿ ಗಣಿ ಉದ್ಯಮದಲ್ಲಿ ಇಷ್ಟು ಪ್ರಗತಿ 
ಸಾಧಿಸಿರಲಿ ಲ್ಲ. ದೆಹಲಿಯಲ್ಲಿರುವ ಚಂದ್ರಗುಪ್ತನ ಲೋಹ ಸ್ತಂಭವೂ ಇದಕ್ಕೆ "ಸಾಕ್ಷಿಯಾಗಿದೆ. ಹೀಗೆ 
ಪ್ರವಾಸ ಸಾಹಿತ್ಯ ಸಾಂಸ್ಕೃ ತಿಕ ಮತ್ತು ಆರ್ಥಿಕ ಇತಿಹಾಸ ರಚನೆಗೆ ಅಮೂಲ್ಯ ಆಕರವಾಗಿದೆ. 


ಭಾರತದಲ್ಲಿ ಸತಿ” ಪದ್ಧತಿ ಪ್ರಾಚೀನ ಕಾಲದಿಂದಲೂ ಆಚರಣೆಯಲ್ಲಿದೆ. ಆದರೆ ಅದರ ಬಗ್ಗೆ 
ಆಧಾರಭೂತ ಸಾಹಿತ್ಯ ದೇಶೀಯ ಆಕರಗಳಲ್ಲಿ ವಿರಳ. ಮಾಸ್ತಿಕಲ್ಲುಗಳು. ಶಾಸನಗಳು ಜನಪದ 
ಸಾಹಿತ್ಯವೂ ಆ ಬಗ್ಗೆ ನೀಡಿರುವ ಮಾಹಿತಿಯೊಂದಿಗೆ ನಾವು ವಿವಿಧ ವ್ಯಾಖ್ಯಾನಗಳನ್ನು ನೀಡುತ್ತಿದ್ರೇವೆ. 
ಭಾರತ ಕುರಿತ ವಿದೇಶೀ ಕಥನದಲ್ಲಿ ಈ ಬಗ್ಗೆ ಅಲ್ಲಲ್ಲೇ ಉಲ್ಲೇಖಗಳಿವೆ. ಪ್ರಾಚೀನ ಕಾಲದಿಂದ ಹಿಡಿದು 
ಇತ್ತೀಚಿನ ಶತಮಾನಗಳವರೆಗಿನ ಪ್ರವಾಸಿಗಳೂ ಈ ಸಂಗತಿಯನ್ನು ಕಂಡು ಅಥವಾ ಕೇಳಿ ಬರೆದಿದ್ದಾರೆ. 
ಭಾರತಕ್ಕೆ ಬರದಿದ್ದರೂ ಇಲ್ಲಿನ ವಿಷಯಗಳನ್ನು ಆಸಕ್ತಿಯಿಂದ ಕೇಳಿ ತಿಳಿದು ಬರೆದಿರುವ ಸ್ಟಾ ಬೋನ 
ವಿವರಣೆ ಹೀಗಿದೆ: 


” ಕಥಾಯಿಯ ಜನರಲ್ಲಿ ಮತ್ತೊಂದು ವಿಶೇಷ ಪದ್ಧತಿಯಿದೆ. ಗಂಡನು ಹೆಂಡತಿಯನ್ನು 
ಹೆಂಡತಿ ಗಂಡನನ್ನು ಚುನಾಯಿಸಿಕೊಳ್ಳುತ್ತಾರೆ. ಗಂಡ ಸತ್ತರೆ ಹೆಂಡತಿಯರು ಚಿತೆಯಲ್ಲಿ ಬಿದ್ದು 
_ ಸಾಯುತ್ತಾರೆ. ಹೆಂಡತಿ ಕೆಲವು ವೇಳೆ ಪರಪುಲಖುಷನನ್ನು ಪ್ರೇಮಿಸಿ ಕೈಹಿಡಿದ ಗಂಡನಿಗೆ ವಿಷಹಾಕಿ 
ಸಾಯಿಸಿಬಿಡಬಹುದೆಂಬ ಅಥವ ಅವನನ್ನು ಬಿಟ್ಟು ಓಡಿಹೋಗಬಹುದೆಂಬ ಅನುಮಾನಗಳೇ ಈ 
ಪದ್ದ ತಿಗೆ ಕಾರಣ. ಗಂಡ ಸತ್ತಮೇಲೆ ತಾನು ಸಾಯಬೇಕಾದ ಕಟ್ಟಳೆಯಿರುವುದರಿಂದ ಹೆಂಡತಿ ಗಂಡನಿಗೆ 
ವಿಷಪಾನ ಮಾಡಿಸುವುದಕ್ಕೆ ಹೋಗುವುದಿಲ್ಲ.” (ಸಂಪುಟ ೧; ಪುಟ ೬೨) 


ಹದಿನೇಳನೇ ಶತಮಾನದ ಪ್ರಾರಂಭದಲ್ಲಿ ಬಂದ ಎಡ್ವರ್ಡ್‌ ಟಿರ್ರಿ ಇದೇ ವಿಷಯ ಕುರಿತು 
ಹೇಳುವುದೆಂದರೆ: “ ಚಿಕ್ಕ ವಯಸ್ಸಿನಲ್ಲಿ ವಿಧವೆಯಾದವಳು ಮತ್ತೊಮ್ಮೆ ಮದುವೆಯಾಗುವಂತಿಲ್ಲ. 
ಆಕೆ ತಲೆ ಬೋಳಿಸಿಕೊಂಡು ಯಾರಿಗೂ ಬೇಡವಾದ ಪ್ರಾಣಿಯಂತೆ ಸಾಯುವ ತನಕ ಜೀವಿಸಬೇಕು. 
ಇಂಥ ಬಾಳಿಗಿಂತ ಸಾವೇ ಮೇಲೆಂದು ಅನೇಕ ಜನ ಸತ್ತ ಗಂಡನ ಜೊತೆ ಆತ್ಮಸಂತೋಷದಿಂದ ಅಗ್ನಿ 
ಯಲ್ಲಿ ಸಹಗಮನ ಮಾಡುತ್ತಾರೆ. ಪಾಪ! ಸುಖವಾಗಿ ಬಾಳಿ ಬದುಕ ಬೇಕಾದವಳಿಗೆ ಎಂಥ ಗತಿ!” 
(ಸಂಪುಟ ೩, ಪುಟ ೩೧೬) 

ಇನ್ನು ಕೆಲವು ಪ್ರವಾಸಿಗರು " ಸತಿ 'ಯಾಗುವವಳು ಸಂತೋಷದಿಂದ ಸ್ವಇಚ್ಛೆಯಿಂದ ಆತ್ಮಾಹುತಿ 
ಮಾಡಿಕೊಳ್ಳುತ್ತಿದ್ದುದನ್ನು ಕಂಡಿದ್ದಾರೆ. ಸತ್ತವನ ಕಿರಿಯ ವಯಸ್ಸಿನ ಪತ್ನಿಯರನ್ನು ಬಲಾತ್ಕಾ ರದಿಂದ 
ಚಿತೆಗೆ ನೂಕಿ ಸುಡುವುದನ್ನು ಕಂಡಿದ್ದಾರೆ. " ಸತಿ” ಪದ್ಧತಿ ಬಗ್ಗೆ ಸಂಶೋಧನೆ ಮಾಡುವವರಿಗೆ ಮತ್ತು 
ಬರೆಯುವವರಿಗೆ ಹಾಗೂ ಅಭ್ಯಾಸ ಮಾಡುವವರಿಗೆ "ಎದು "ಎಷ್ಟೊ ೦ದು ಉಪಯುಕ್ತ ಆಕರ! 


ರಾಜಕೀಯ ಇತಿಹಾಸದ ಬಗ್ಗೆಯೂ " ಪ್ರಸಾಸಿ ಕಂಡ ಇಂಡಿಯಾ' ಅಮೂಲ್ಯ ಆಕರ ಗ್ರಂಥ 
ವಾಗಿದೆ. ವಿಜಯನಗರದಂತಹ್ಠ ಸ ಸಾಮ್ರಾಜ್ಯ ದ ವೈಭವದ ನೆನಪುಗಳನ್ನು ಕಾಣಬೇಕಾದರೆ ಈ ಪ್ರವಾಸ 
ಕಥನಗಳಿಗೇ ಶರಣು ಹೋಗಬೇಕು. ಪರ್ಷಿಯಾದಿಂದ ಬಂದ ಅಬ್ದುಲ್‌ ರಜಾಕನು ವಿಜಯನಗರ 
ರಾಜಧಾನಿಯನ್ನು ವರ್ಣಿಸುವ ರೀತಿ ಹೋಂ ತ ಬಿಜನಗರದಂಥ ನಗರವನ್ನು ಕಣ್ಣು ಕಂಡಿಲ್ಲ, 
ಕಿವಿ ಕೇಳಿಲ್ಲ ಈ ನಗರವನ್ನು ಹೇಗೆ ನಿರ್ಮಿಸಿದ್ದಾರೆಂದರೆ ಏಳುದುರ್ಗಗಳೂ ಏಳು ಕೋಟಿಗಳೂ 


4a 


೫೪ ಮಾನವಿಕ ಕರ್ಣಾಟಕ 


ಒಂದನ್ನೊಂದು ಆವರಿಸಿಕೊಂಡಿವೆ.... ಮೂರನೆ ಕೋಟೆಯಿಂದ ಏಳನೆಯ ಕೋಟಿಯವರೆಗೆ ಅಸಂಖ್ಯಾತ 
ಜನಗಳನ್ನೂ ಅನೇಕ ಅಂಗಡಿಗಳನ್ನೂ, ಅಂಗಡಿ ಬೀದಿಯನ್ನೂ ನೋಡಬಹುದು.. ಪ್ರತಿಯೊಂದು 
ಅಂಗಡಿಯ ಸಾಲಿನ ಮೇಲುಗಡೆ ಭವ್ಯವಾದ ಉಪ್ಪ ರ್ರ ರಿಗೆಯುಳ್ಳೆ ಕಮಾನು ಹಾದಿ ಇದೆ. ಆದರೆ ರಾಯ್‌ನ ' 
ಅರಮನೆಯಲ್ಲಿರುವ ಸಭಾಮಂಟಪವು ಇದೆಲ್ಲಕ್ಕಿ ಂತಲೂ ಎಕ್ಸ ರವಾಗಿದೆ. 


ಅಂಗಡಿ ಬೀದಿಗಳು ಬಹು ಉದ್ದವಾಗಿಯೂ ಅಗಲವಾಗಿಯೂ ಇವೆ. ಗುಲಾಬಿ ವ್ಯಾಪಾ ಪಾರಿಗಳು 
ತಮ್ಮ ಅಂಗಡಿಗಳ ಮುಂದೆ ಎತ್ತ ರವಾದ ವೇದಿಕೆಗಳನ್ನು ರಚಿಸಿಕೊಂಡಿದ್ದಾರೆ. ಈ ವೇದಿಕೆಗಳ ಎರಡೂ 
ಕಡೆ "ಹೂಗಳೆನ 2 ರಾಶಿಹಾಕಿ ವ್ಯಾಪಾರ ಮಾಡುತ್ತಾರೆ....ಬೇರೆ ಬೇರೆ ಕಸಬಿಗೆ ಸೇರಿದ ವರ್ತಕರ 
ಅಂಗಡಿಗಳು ಬೇರೆ ಬೇರೆ ಇವೆ. ರತ್ನ ಪಡಿ ವ್ಯಾಪಾರಿಗಳು ಅಂಗಡಿ ಬೀದಿಗಳಲ್ಲಿ ಬಹಿರಂಗವಾಗಿ ವಜ್ರ 
ವೈಡೂರ್ಯ ಳನ್ನೂ ಮುತ್ತು ಗಳನ್ನೂ ಮಾರುತ್ತಾರೆ.” 


ಮೊಗಲ್‌ ಸಾಮ್ರಾಜ್ಯದ ಬಗ್ಗೆ ವಿಪುಲ ವರ್ಣನೆ ಇರುವ ಈ ಪ್ರವಾಸಕಥನದಲ್ಲಿ ರಾಜಕೀಯ ' 
ಚರಿತ್ರೆಯೇ ಇದೆ. ಬಡ್‌ತೀಸ್ಕ್‌ ; ಟಾವರ್‌ನ್ಯೆ €ಯ ಕಥನದಲ್ಲಿ ಔರಂಗಜೇಬನ ಸಿಂಹಾಸನಾರೋಹಣದ 
ಪ್ರಸಂಗ ಈರೀತಿ ವರ್ಣಿತವಾಗಿದೆ: 

“ ಔರಂಗಜೇಬ ಮೊಗಲ್‌ ಸಿಂಹಾಸನವನ್ನೇರಿದ ಸುದ್ದಿ ಏಷ್ಯಾದಲ್ಲಿಲ್ಲಾ ಹಬ್ಬಿತು. ನಾನಾಕಡೆ 
ಗಳಿಂದ ರಾಯಭಾರಿಗಳು ಜಹಾನಾಬಾದಿಗೆ ಬರಲಾರಂಭಿಸಿದರು. ಉಸ್ಬೆಕ್‌ ಟಾರ್ಟರರು, ಮೆಕ್ಕಾದ 
ಷರೀಫ್‌, ಓಮಾನಿನ ದೊರೆ, ಬಸ್ಸೋರದ ರಾಜ, ಇಥಿಯೋಪಿಯಾದ ಚಕ್ರವರ್ತಿ--ಇವರೆಲ್ಲ ತಮ್ಮ 
ರಾಯಭಾರಿಗಳನ್ನೂ ಕಳುಹಿಸಿ, ಮೊಗಲ್‌ ಚಕ್ರವರ್ತಿಯ ಸ್ನೇಹ ಸಂಬಂಧಗಳನ್ನು ಕೋರಿದರು. 
ಡಚ್ಚರು ಅವರ ಸೂರತ್‌ ಫ್ಯಾಕ್ಟರಿಯಲ್ಲಿದ್ದ ಅಡ್ರಿಕನ್‌ ಎಂಬುವವನನ್ನು ಕಳುಹಿಸಿದರು. ಇವರಿಗೆಲ್ಲಾ 
ಅದ್ಧೂರಿಯ ಸ್ವಾಗತ.” . (ಸ ಸಂಪುಟ ೫, ಪುಟ ೪೧೨) 


ದೇಶೀಯ ಇತಿಹಾಸಕುರರು, ಆಸ್ಥಾನದ ಕಥನಕಾರರು ತಿಳಿಸಲು ಮತ್ತು ಬರೆಯಲು ಹಿಂಜರಿಯು 
ತ್ರಿದ ಅನೇಕ ಸಂ ತೂ” ಪ್ರವಾಸಿಗಳು, ರಾಯಭಾರಿಗಳು ತಮ್ಮ ಕಥನಗಳಲ್ಲಿ ಬರೆದಿಟ್ಟಿ ದ್ರಾರೆ. 
ಇದರಿಂದ ಅನೇಕ ರಹ , ಮತ್ತು ಆಂತರಿಕ ವಿಷಯಗಳ ಬಗ್ಗೆ ಇತಿಹಾಸಕಾರರಿಗೆ ಸುಳಿವು ಸಿಗುತ್ತದೆ. 
ಗೇರುಸೊಪ್ಪೆರಾಣಿಯ ಪಿಯತ್ರೊದೆಲ್ಲಾ ವಲ್ಲಿ ಹೇಳುವ. ಪಿಸುಮಾತು ಹೀಗಿದೆ: “ ಇಂಡಿಯಾದ 
ಸಮುದ್ರ ತೀರದ ಈ ರಾಜ್ಯದಲ್ಲಿ ಆಗಾಗ್ಗೆ ಹೆಂಗಸರದೇ ರಾಜ್ಯಭಾರ .......... 
ಗೇರುಸೊಪ್ಪೆಯ ಕೊನೆಯ ರಾಣಿ ಒಬ್ಬ ಸಾಮಾನ್ಯನಲ್ಲಿ ಅನುರಕ್ತಳಾಗಿ ಆತನಿಗೆ ತನ್ನ ಇಡೀ ರಾಜ್ಯ 
ವನ್ನೇ ಒಪ್ಪಿಸಿಬಿಟ್ಟಳು. ಆಕೆ ಸಾಮಾನ್ಯನನ್ನು ಮೋಹಿಸಿದ್ದು ಮನೆತನಕ್ಕೆ ಕೆಟ್ಟ ಹೆಸರು ತಂದಿತು ನಿಜ. 
ಆದರೆ ತಾನು ಒಪ್ಪಿದವನನ್ನು ಒಲಿದುದು ತಪ್ಪೇನಾಗಿರಲಿಲ್ಲ. ಏಕೆಂದರೆ ಈ ನಾಡುಗಳಲ್ಲಿ ಇಂಥ 
ರಾಣಿಯರು ತಮ್ಮ ಇಷ್ಟದಂತೆ ಒಬ್ಬನನ್ನು ಅಥವಾ ಹೆಚ್ಚು ಗಂಡಂದಿರನ್ನು ಒಲಿಯುವುದು ಧರ್ಮ 
ವೆಂದು ಪರಿಗಣಿಸಲ್ಪಡುತ್ತದೆ. ಆದರೆ ರಾಣಿ ಮೆಚ್ಚಿದ ಆಸಾಮಾನ್ಯ ಮನುಷ್ಯ ತನ್ನ ಹುಟ್ಟಿಗೆ ತಕ್ಕ 
ರೀತಿಯಲ್ಲಿ ವರ್ತಿಸಿದ. ರಾಣಿಯ ಬಲುಮೆಗೆ ಕೃತಜ್ಞ ನಾಗಿರುವ ಬದಲು, ಆಕೆಯ ಮೇಲೆಯೇ ರುಗೆ 
ಎದ್ರು ರಾಜ್ಯವನ್ನು ಆಕ್ರಮಿಸುವ ಸನ್ನಾಹ ನಡೆಸಿದ... .ತನಗೆ ದ್ರೋಹ ಬಗೆದ ಆತನ ಮೇಲೆ ಸೆ 
ತೀರಿಸಿಕೊಳ್ಳಲು ಠಾಣಿ ಪೋರ್ಚುಗಲರ ಮರೆಹೊಕ್ಕಳು.” (ಸಂಪುಟ ೪, ಪುಟ ೨೧೭) 

ಅಕ್ಬರನಿಗೆ ಸಂಬಂಧಿಸಿದ ಮನೂಚಿ ತಿಳಿಸುವ ಇನ್ನೊಂದು ಪ್ರಕರಣ ಹೀಗಿದೆ: 

“ ಅಕ್ಬರನು ತನಗಾಗದವರಿಗೆ ವಿಷಕೊಟ್ಟು ಸಾಯಿಸುತ್ತಿದ್ದ. ಶ್ರೀಮಂತ ಸರದಾರರ ಮೇಲೆ 
ಪ್ರೀತಿ ವಿಶ್ವಾಸ ಸ ನಟಿಸಿ, ಅವರಿಗೆ ಬಹುಮಾನವಾಗಿ ಕೊಡುವ ನಿಲುವಂಗಿಗೆ ವಿಷವನ್ನು 
ಲೇಪಿಸಿ ಕೊಡುತ್ತಿದ್ದ. ಡುಪನ್ನು ತೊಟ್ಟ ಶ್ರೀಮಂತ ಸರದಾರರು ವಿಷ ಮೈಗೇರಿ ಸತ್ತುಹೋಗು 
ತ್ತಿದ್ದರು. ಹೀಗೆ. ಇ ಅನೇಕ. ರಾಜಕುಮಾರರನ್ನು ಕೊಲ್ಲಿಸಿದ. 


ದೊಡ್ಡದೊಡ್ಡವರನ್ನು ಈ ರೀತಿ ಕೊನೆಗಾಣಿಸುವ ಅಕ್ಬರನ ಕ್ರಮವನ್ನು ಅವನ ಸಂತತಿಯವರೂ 
ಅನುಸ ರಿಸಿಕೊಂಡು "ಬಂದಿದ್ದಾರೆ... ತಮಗೆ ಬೇಕಾದವರಿಗೆ "ವೀಳೆಯ ಕೊಡುವ ಪದ್ಧತಿ ಈಗಲೂ 


ಪ್ರವಾಸಿ ಕಂಡ ಇಂಡಿಯಾ_ಒಂ 
ಶ್ರವಾಸಿ ಕಂಡ ಇಂಡಿಯಾ ಒಂದು ಆಕರ ಕೃತಿ ೫೫ 


ಇದೆಯಷ್ಟೆ. ಅಕ್ಬರನ ಬಳಿ ಒಂದು ವೀಳೆಯದ ಪೆಟ್ಟಿಗೆ ಇರುತ್ತಿತ್ತು. ಅದರಲ್ಲಿ ಮೂರು ಖಾನಿಗಳಿದುವು. 
ಒಂದರಲ್ಲಿ ವೀಳೆಯದೆಲೆಗಳೂ ಇನ್ನೊಂದರಲ್ಲಿ ವೀರ್ಯವರ್ಧಕ ಗುಳಿಗೆಗಳೂ ಮೂರನೆಯದರಲ್ಲಿ 
ವಿಷಪೂರಿತ ಗುಳಿಗೆಗಳೂ ಇರುತ್ತಿದುವು. ತನಗೆ ಆಗದವರಿಗೆ ವೀಳೆಯಕೊಡುವಾಗ ವಿಷಪೂರಿತ 
ಗುಳಿಗೆಗಳನ್ನು ಕೊಟ್ಟುಬಿಡುತ್ತಿದ. ಹೀಗಿರುವಲ್ಲಿ ಒಮ್ಮೆ ಆತ ವಿಷಪೂರಿತವಾದ ವೀಳೆಯವನ್ನು 
ಕಾಣದೇ ತಾನೇ ಸೇವಿಸಿಬಿಟ್ಟ. ಅನ್ಯರನ್ನು ಹಾಳುಮಾಡಲು ಹೋಗಿ ತನ್ನ ಕೈಯಿಂದಲೇ ವಿಷಹಾಕಿ 
ಕೊಂಡು ಸತ್ತ.” (ಸಂಪುಟ ೬; ಪುಟ ೭೦) 

ಮನೂಚಿಯೇ ಷಾಜಹಾನನ ರಾಜ ನೀತಿಯ ಬಗ್ಗೆ ಒಂದು ಪ್ರಸಂಗವನ್ನು ಹೀಗೆ ಹೇಳುತ್ತಾನೆ: 

” ಷಾಜಹಾನ ತಪ್ಪು ಮಾಡಿದವರಿಗೆಲ್ಲಾ ಶಿಕ್ಷೆ ವಿಧಿಸಿದರೂ ವಜೀರ್‌ಖಾನ ಎಂಬ ಒಬ್ಬ ಮಹಾ 
ದರೋಡೆಕಾರನ ಗೋಜಿಗೆ ಹೋಗುತ್ತಿರಲಿಲ್ಲ. ದೊರೆ ಅನೇಕ ಬಾರಿ ಬೆಳಗಿನ ವೇಳೆ ಗಾಳಿ ಸಂಚಾರ 
| ಕೈಂದು ಹೊರಟು ತನ್ನ ತೋಟದಲ್ಲಿ ಅಡ್ಡಾಡಿ ಆಳುಕಾಳುಗಳೊಡನೆ ಸೇರಿ ಹಣ್ಣುಗಳನ್ನು ಕೀಳುವ 
ಹವ್ಯಾಸ ಇಟ್ಟುಕೊಂಡಿದ್ದ. ಒಂದು ಸಂದರ್ಭದಲ್ಲಿ ದೊರೆ ಕಿತ್ತ ಹಣ್ಣುಗಳನ್ನು ತನ್ನ ಅಚ್ಚು ಮೆಚ್ಚಿನ 
ಸೇವಕರಲ್ಲಿ ಒಬ್ಬನಾದ ಫಿಯದ್‌ಖಾನನಿಗೆ ಕೊಟ್ಟ. ಅರಮನೆಗೆ ಹೋದಮೇಲೆ ದೊರೆ ಹಣ್ಣು 
ಗಳನ್ನು ಕೇಳಿದ. ಹಣ್ಣುಗಳನ್ನು ತನಗೆ ಕೂಡಲೇ ಇಲ್ಲವೆಂದು ಫಿಯದ್‌ಖಾನ್‌ ಹೇಳಿದ. ದೊರೆಗೆ 
ಸಿಟ್ಟು ಬಂತು. ಆಗ ಫಿಯದ್‌ಖಾನ್‌, " ಮಹಾಸ್ವಾಮಿಯವರು ನಾನು ಮಾಡಿದ ಈ ಸಣ್ಣ ಕಳ್ಳತನಕ್ಕೆ 
ಇಷ್ಟು ಸಿಟ್ಟಾಗುತ್ತಿದ್ದೀರಿ. ಆದರೆ ವಜೀರ್‌ಖಾನ್‌ ಪ್ರತಿದಿನ ಮಾಡುವ ೫೦,೦೦೦ ರೂಪಾಯಿಗಳ 
ದೊಡ್ಡ ಕಳ್ಳತನವನ್ನು ಕಂಡು ಕಣ್ಣುಮುಚ್ಚಿಕೊಂಡಿರುವಿರಲ್ಲ!' ಎಂದು ತಿಳಿಸಿದ. 


ಆಗ ಷಾಜಹಾನ. "ಅದು ನನಗೆ ಗೊತ್ತು; ಶಿಕ್ಷಿಸಬೇಕೆಂದು ಮನಸ್ಸಾಗುತ್ತದೆ. ಆದರೆ ನಮಗೆ 
ಅನುಕೂಲವಾಗುವುದಿದ್ದರೆ ಕೆಲವೊಮ್ಮೆ ಕಳ್ಳನಿಗೆ ಶಿಕ್ಷೆ ವಿಧಿಸುವುದು ಸಹ ಸೂಕ್ತವಲ್ಲ' ಎಂದು ಹೇಳಿದ. 


ಷಾಜಹಾನನ ಈ ಅಭಿಮತ ನಮ್ಮ ಬಹುತೇಕ ರಾಜರ, ಅಧಿಕಾರಸ್ಥ ರ ಧೋರಣೆಗೆ ದಿಕ್ಸೂಚಿ 


. ಯಲ್ಲವೆ? ಸಿಂಹಾಸನದ ಸುತ್ತ ಒಳ್ಳೆಯವರಂತೆಯೇ ಕೆಟ್ಟವರಿರುವುದೂ ಒಂದು ಅನಿವಾರ್ಯ 
ಪರಿಸ್ಥಿತಿಯಂತೆ ತೋರುತ್ತದೆ. ಈ ಬಗೆಯ ಸಾವಿರಾರು ರಾಜಕಿ.ಯ ಅಂಶಗಳು ಈ ಕಥನದಲ್ಲಿ ಕಂಡು 


ಇ 


ಘ್‌ 


ತ್ತವೆ. ಇವು ಓದುಗರಿಗೆ ಮನರಂಜನೆ ನೀಡುವುದರ ಜೊತೆಗೆ ಗತಕಾಲದ ಸ್ಥಿ ತಿಗತಿಗಳ ಬಗ್ಗೆ 
ಲ ಕಲ್ಪನೆ ಮೂಡಿಸುತ್ತವೆ. 


2 


ರು 
ಳ್ಳ 

ವಿವಿಧ ಕಾಲದ ಜನರ ವೇಷಭೂಷಣಗಳ ಬಗ್ಗೆ ಯೂ ಕೆಲವು ಪ್ರವಾಸಿಗರು ಮನನಾಟುವಂತೆ 
ಮತ್ತು ಸ್ಪಷ್ಟ ಚಿತ್ರ ಮೂಡುವಂತೆ ವರ್ಣನೆ ಮಾಡುತ್ತಾರೆ. ದುಆರ್ತೆ ಬಾರ್ಬೊಸ ಸ್ತ್ರೀಯರ 
ಡುಪು. ಶೃಂಗಾರದ ಬಗ್ಗೆ ನೀಡುವ ವರ್ಣನೆ ನೋಡೋಣ: 

“ ಸ್ತ್ರೀಯರು ಆರು ಗಜ ಉದ್ದದ ನವುರಾದ ರೇಷ್ಮೆ ಅಥವಾ ಹತ್ತಿ ಬಟ್ಟೆಯ ಬಣ್ಣ ಬಣ್ಣದ 
ಸೀರೆಗಳನ್ನು ಉಡುತ್ತಾರೆ. ಸೀರೆಯ ಒಂದು ಭಾಗವನ್ನೂ ಸೊಂಟದಿಂದ ಕೆಳಕ್ಕೆ ಉಟ್ಟು, ಮತ್ತೊಂದು 
ಭಾಗವನ್ನು ಎದೆಯ ಮೇಲೂ ಭುಜದ ಮೇಲೂ ಬರುವಂತೆ ಹಾಕಿಕೊಳ್ಳುತ್ತಾರೆ. ಹೀಗೆ ಉಟ್ಟಾಗ 
ಒಂದು ತೋಳು ಮತ್ತು ಒಂದು ಭುಜ ಮಾತ್ರ ಕಾಣುತ್ತವೆ. ಕಸೂತಿ ಹಾಕಿದ ಗಿಲೀಟಿನ ಚರ್ಮದ 
ಪಾದರಕ್ಷೆಗಳನ್ನು ಧರಿಸುತ್ತಾರೆ. ತಲೆಯನ್ನು ಮುಚ್ಚಿ ಕೊಳ್ಳುವುದಿಲ್ಲ. ಕೂದಲನ್ನು ಬಾಚಿ, ಮುಡಿ 
ಕಟ್ಟಿ ಸುವಾಸನೆಯ. ಹೂ ಮುಡಿಯುತ್ತಾರೆ. ಮೂಗಿಗೆ ಒಂದು ಕಡೆ ತೂತುಮಾಡಿ ಮುತ್ತಿನ ಅಥವಾ 
ಹರಳಿನ ತೂಗು ಮೂಗುತಿಯನ್ನು ಧರಿಸುತ್ತಾರೆ. ಕಿವಿಗಳನ್ನು ಚುಚ್ಚಿ ಸಿಕೊಂಡು ಓಲೆ ಮುಂತಾದ 
ಅನೇಕ ಆಭರಣಗಳನ್ನು ಧರಿಸುತ್ತಾರೆ... ಚಿನ್ನ, ವಜ್ರ, ವೈಢೂರ್ಯ, ಹವಳ ಮುಂತಾದವುಗಳಿಂದ 
' ಮಾಡಿದ ಕೊರಳು ಸರಗಳನ್ನ್ಯೂ ಪದಕಗಳನ್ನೂ, ತೋಳುಬಂದಿಗಳನ್ನೂ. ಕೈಬಳೆಗಳನ್ನೂ ತೊಡುತ್ತಾರೆ. 
ತೋಳುಗಳಿಗೆ ಪೋಣಿಸಿದ ಹವಳಗಳನ್ನೂ ಕಟ್ಟಿಕೊಳ್ಳುತ್ತಾರೆ. ...ವಜ್ರ ವೈಢೂರ್ಯಗಳಿಂದ ಅಲಂಕೃತ 
ವಾದ ಡಾಬುಗಳನ್ನು ತೊಡುತ್ತಾರೆ. ಕಾಲಿಗೆ ಚಿನ್ನದ ಬಳೆ ಮತ್ತು ಕಾಲುಂಗರಗಳನ್ನು ಹಾಕಿಕೊಳ್ಳು 
ತ್ತಾರೆ” (ಸಂಪುಟ ೨, ಪುಟ ೨೯೨-೨೯ ೩) 


೫೬ ಮಾನವಿಕ ಕರ್ಣಾಟಕ 


ಇದು ಹದಿನಾರನೆ ಶತಮಾನದಲ್ಲಿ ವಿಜಯನಗರದ ಶ್ರೀಮಂತ ಸ್ತ್ರೀಯರು ಧರಿಸುತ್ತಿದ್ದ ವೇಷ 
ಭೂಷಣಗಳ, ಆಭರಣಗಳ ವರ್ಣನೆ. ಇಂಥ ವರ್ಣನೆಗಳು ಒಂದು ದೇಶದ ಸಾಂಸ್ಕೃತಿಕ ಅಧ್ಯಯನಕ್ಕೆ 
ಒಂದು ಜನಾಂಗದ ಶೃಂಗಾರ ಪ್ರಿಯತೆಯನ್ನು ತಿಳಿಯಲು, ಆ ಕಾಲದ ಶ್ರೀಮಂತ ಮಹಿಳೆಯರ ' 
ಅಭಿರುಚಿಯನ್ನರಿಯಲು, ಜನಪದ ಅಧ್ಯಯನ ಮಾಡಲು ಇತ್ಯಾದಿ ಉದ್ರೇಶಗಳಿಗೆ ಉಪಯುಕ್ತವೂ 
ವಿರಳ ಆಧಾರವೂ ಆಗಿದೆ. 

“ ಪ್ರವಾಸಿ ಕಂಡ ಇಂಡಿಯಾ ' ಸಾವಿರಾರು ಪುಟಗಳ ಉದ್ಗ್ರಂಥ. ಇಲ್ಲಿ ಉದ್ದ ರಿಸಿರುವ ಕೆಲವು 
ಭಾಗಗಳು ಸಾಗರದಲ್ಲಿ ಬೊಗಸೆ ನೀರು ತೆಗೆದಂತೆ. ಅಲ್ಲಿ ಯಾವ ಮಾಹಿತಿಗಳಿವೆ, ಯಾವುದು ಇಲ್ಲ ಎಂದು 
ವರ್ಗೀಕರಿಸಿ ಹೇಳುವುದು ಕಷ್ಟ. ಇದು ವಿಶ್ವಕೋಶದಂತೆ ವೈವಿಧ್ಯವೂ ವ್ಯಾಪಕವೂ ಆದ ವಿಷಯ 
ಗಳನ್ನೊಳಗೊಂಡಿದೆ. ಗತಕಾಲದ ಹಣಕಾಸು ವ್ಯವಸ್ಥೆಯ ಬಗ್ಗೆ. ಆಹಾರಧಾನ್ಯಗಳ ಬೆಲೆ ಮತ್ತು ' 
ವಹಿವಾಟುಗಳ ಬಗ್ಗೆ , ವಿವಿಧ ವ್ಯಾಪಾರ ವಸ್ತುಗಳ ಮತ್ತು ಕರಾರುಗಳ ಬಗ್ಗೆ , ಊಟ ಉಪಚಾರಗಳ 
ಬಗ್ಗೆ. ವಿವಿಧ ತಿನಿಸುಗಳ ಬಗ್ಗೆ ಕ ಸ್ಮ ಳೀಯ ಧಾರ್ಮಿಕ ವಿವಾದಗಳ ಬಗ್ಗೆ . ರಹದಾರಿ ನಿಯಮಗಳ ಬಗ್ಗೆ — 
ಹೀಗೆ ಹತ್ತು ಹಲವು ಸಂಗತಿಗಳ ಬಗ್ಗೆ ಮಾಹಿತಿಗಳಿವೆ. ಸಂಶೋಧಕರು, ವಾಚನಾಸಕ್ತರು ಈ ಗ್ರಂಥ 
ವನ್ನು ಓದಿದಾಗ ಹಾಗೂ ಅಧ್ಯಯನ ಮಾಡಿದಾಗ ಮಾತ್ರ ಅದರ ' ಸಮೃದ್ಧತೆ ಮತ್ತು ಮಹತ್ವ 
ಅರಿವಾಗಬಲ್ಲದು. ಇಂದು ನಾವು ಊಹಿಸಲಾಗದ ಮತ್ತು ನಮ್ಮ ಇಂದಿನ ತೀರ ಅಪರಿಚಿತವಾದ 
ಹಲವಾರು ಘಟನೆಗಳು, ಸಂಗತಿಗಳು ಅಲ್ಲಲ್ಲಿ ಕಂಡುಬರುತ್ತವೆ. ಉದಾಹರಣೆಗೆ ದಕ್ಷಿಣ ಭಾರತದ 
ಕೆಲವೆಡೆ ವಿವಾಹವಾದ ಹೆಣ್ಣಿನ ಕನ್ನೆತನ ಕಳೆಯಲು ಬೇರೆಯವರನ್ನು--ಅದರಲ್ಲೂ ವಿದೇಶೀಯರನ್ನು 
ಆಹ್ವಾನಿಸುತ್ತಿದ್ದ ಪದ್ಧತಿ ಇತ್ತು. ಅದೇ ಮೊದಲ ರಾತ್ರಿ ಕಳೆದ ನಂತರ ಆ ಹೆಣ್ಣು ಪತಿಯನ್ನು ಬಿಟ್ಟು 
ಇತರರೊಡನೆ ಲೈಂಗಿಕ ಸಂಪರ್ಕ ಹೊಂದಿದರೆ ಅವಳು ತೀವ್ರ ಶಿಕ್ಷೆಗೆ ಗುರಿಯಾಗುತ್ತಿದ್ದಳು. ಇಂತಹ 
ಪದ್ದತಿ ಈಗಲೂ ಕೆಲವು ಪಂಗಡಗಳ ಆಚಾರಗಳಲ್ಲಿ ಇರಬಹುದಾದರೂ ಭಾರತೀಯ ಸಮಾಜದಲ್ಲಿ 
ಬಹುಮಟ್ಟಿಗೆ ಇಲ್ಲವಾಗಿದೆ. ಇಂತಹ ಹಲವಾರು ಪ್ರಕರಣಗಳು ಸಮಾಜಶಾಸ್ತ್ರಜ್ಞರಿಗೆ. ಮನಶ್ಶಾಸ್ತ್ರಜ್ಞ 
ರಿಗೆ ಉಪಯುಕ್ತ ಮಾಹಿತಿಗಳಾಗಬಲ್ಲವು. 


ಈ ಕೃತಿ ಒಂದು ಅಸಾಧಾರಣ ಸಾಧನೆ ಎಂಬ ಅಭಿಪ್ರಾಯ ಹಲವಾರು ವಿದ್ವಾಂಸರದು. 
ಇತರ ಭಾರತೀಯ ಭಾಷೆಗಳಲ್ಲಿ ಈ ಬಗೆಯ ಕೆಲಸ ನಡೆದಿಲ್ಲವೆಂದೇ ಹೇಳಬಹುದು. ಸಮಗ್ರ ಪ್ರವಾಸ 
ಕಥನ ಸಾಮಾನ್ಯ ಓದುಗರಿಂದ ಹಿಡಿದು ವಿದ್ವಾಂಸರು, ಸಂಶೋಧಕರವರೆಗೆ ಉಪಯುಕ್ತವಾಗುವಂತೆ 
ಇದನ್ನು ರೂಪಿಸಲಾಗಿದೆ. ಇಂಗ್ಲಿಷ್‌ ಭಾಷೆಯಲ್ಲಿ ಮತ್ತಿತರ ಭಾಷೆಗಳಲ್ಲಿರುವ ಇವುಗಳ ಮೂಲ 
ಅನುವಾದಗಳನ್ನು ವಾಚಕರು ಒಂದೆಡೆ ಪಡೆಯುವುದು ಸುಲಭವಲ್ಲ. ಆದ್ದರಿಂದ ಈ ಗ್ರಂಥ ಕನ್ನಡ 
ವಾಚಕರಿಗೆ ಇಡೀ ಪ್ರವಾಸ ಕಥನದ ಸಾರಸಂಗ್ರಹವನ್ನೇ ಹಿಡಿದಿಟ್ಟಿರುವ ಅಮೂಲ್ಯ ಆಕರ ಕೃತಿ. 
ಇದರ ಅನುವಾದ ಅಥವಾ ಸಂಗ್ರಹ ಅನುವಾದಕಾರ್ಯವೂ ಬಹು ಸಮರ್ಪಕವಾಗಿ ನಡೆದಿದೆ. ' 
ಯಾವುದೇ ಅನುವಾದಗಳಿಗೂ ಇರಬಹುದಾದ ಪರಿಮಿತಿಗಳ ದೃಷ್ಟಿಯಿಂದ ನೋಡಿದಾಗ ಲೇಖಕರು 
ತುಂಬಾ ಶ್ರಮವಹಿಸಿ, ಶ್ರದ್ಧೆಯಿಂದ ಉತ್ತಮ ಗುಣ ಮೌಲ್ಯದೊಡನೆ ಈ ಕೃತಿಯನ್ನು ಕನ್ನಡಿಗರಿಗೆ 
ನೀಡಿದ್ದಾರೆ. ಇದಕ್ಕೆ ಎಣೆಯದ ಇನ್ನೊಂದು ಗಹನ ಕೆಲಸ--ಎಫಿಗ್ರಾಫಿಯ ಕರ್ನಾಟಿಕ ಪ್ರಕಟಣೆ 
ಹೊರತು ಪಡಿಸಿ--ಇತಿಹಾಸ ಕ್ಷೇತ್ರದಲ್ಲಿ ಕನ್ನಡದಲ್ಲಿ ನಡೆದಿರುವುದು ಕಂಡು ಬರುವುದಿಲ್ಲ. 


ಕನ್ನಡಸಾಹಿತ್ಯ ಸಂಪತ್ತು ಹಲವು ಮುಖಗಳಲ್ಲಿ ಬೆಳೆಯುತ್ತಿರುವ ಈ ಪರಿವರ್ತನ ಕಾಲದಲ್ಲಿ 
” ಪ್ರವಾಸಿ ಕಂಡ ಇಂಡಿಯಾ' ಒಂದು ದೊಡ್ಡ ನಿಧಿ. ಬಹುಮುಖ ಪ್ರತಿಭೆಯ ಶ್ರೀ ಎಚ್‌. ಎಲ್‌. 
ನಾಗೇಗೌಡರು ಇನ್ನೂ ಕೆಲವು ಸಾಹಿತ್ಯ ಪ್ರಕಾರಗಳಲ್ಲಿ ಕೆಲಸ ಮಾಡಿದ್ದಾರೆ. ಅವರ ಇತರ ಕೃತಿಗಳು 
ಕಾಲದ ಪ್ರವಾಹದೆದುರು ನಿಲ್ಲಲಿ ಬಿಡಲಿ ಈ ಕೃತಿಯಂತೂ ಕಲ್ಲುಬೆಟ್ಟದಂತೆ ಎಲ್ಲ ಸೆಳೆತಗಳನ್ನೂ 
ಎದುರಿಸಿ ನಿಲ್ಲುವ ಮಹತೃತಿಯಾಗಿರುವುದು ನಿಸ್ಸಂದೇಹ. ಈ ಕೃತಿಯ ಸಾಹಿತ್ಯಿಕ ಮತ್ತು ಕಲಾ 


ಲಕ್ಷಣಗಳು ಉನ್ನತವಾದವು. ಆದರೆ ಅವುಗಳನ್ನೆಲ್ಲ ಮೀರಿ ಎದ್ದುಕಾಣುವುದು ಅದರ ಆಕರ ಗ್ರಂಥ ' 
ಸ್ವರೂಪ. | 


ಬಾ. ರಾ. ಗೋಪಾಲ್‌ 


ಕೂಗುವ ಕಲ್ಲುಗಳು 


ಶಾಸನ ಸಾಹಿತ್ಯ ಎಂಬುದು ಕನ್ನಡ ಸಾಹಿತ್ಯದ ಒಂದು ಪ್ರಾಕಾರ. ಕನ್ನಡ ಸಾಹಿತ್ಯ ಕೃತಿಗಳಿಗಿಂತ 
ಪೂರ್ವದ ಶಾಸನಸಾಹಿತ್ಯ ಲಭ್ಯವಿದೆ. ಅದರಲ್ಲಿಯೂ ಹಲವಾರು ಶಿಲಾಲೇಖಗಳು ಪದ್ಮ ರೂಪ ದಲ್ಲಿದು 
ಸಾಹಿತ್ಯಕ ಲಕ್ಷಣಗಳನ್ನು ಹೊಂದಿವೆ. ಶಾಸನ ಸಾಹಿತ್ಯಕ್ಕೂ ಮೊದಲೇ ಶಿಷ್ಟ ಸಾಹಿತ್ಯ ಹುಟ್ಟಿತ್ತು 
ಎಂಬ ಅಭಿಪ್ರಾಯ ಒಪ್ಪಬಹುದಾದದ್ದೇ. ಆದರೆ ಕನ್ನಡ ಸಾಹಿತ್ಯದ ಮೊದಲ ಮಜಲುಗಳಸ್ನು ಅತಿ 
ಪ್ರಾಚೀನ ಶಾಸನ ಸಾಹಿತ್ಯದಲ್ಲಿ ಕಾಣಬಹುದು. 

ವಾಸ್ತವಿಕವಾಗಿ ಶಾಸನ ಎಂಬುದು ಒಂದು ದಾಖಲೆಪತ್ರ. ಅದು ರಾಜಾಜ್ಞೆ ಯಾಗಿರಬಹುದು. 
ದಾನ ಶಾಸನವಾಗಿರಬಹುದು, ಸ್ಮಾರಕ ಶಾಸನವಾಗಿರಬಹುದು, ಕ್ರಯ ಪತ್ರವೂ ಆಗಿರಬಹುದು. 
ಆದರೂ ಕರ್ನಾಟಕದ ಸಾವಿರಾರು ಶಿಲಾ ಶಾಸನಗಳಲ್ಲಿ ಉತ್ತಮ ಮಟ್ಟದ ಸಾಹಿತ್ಯವನ್ನು ನಾವು 
ಕಾಣುತ್ತೇವೆ. ಶಿಷ್ಟ ಸಾಹಿತ್ಯದೊಂದಿಗೆ ಹೋಲಿಸಿದಾಗ ಇವು ಅಷ್ಟು ಪೌಢವೆನಿಸಲಾರವು. ಶಾಸನ 
ಗಳಿಗೆ ಹಲವಾರು "ಮಿತಿಗಳಿವೆ. ಶಾಸನ ಕೊರೆಯಬೇಕಾದ ಕಲ್ಲಿನ ವಿಸ್ತಾ ಪರ, ಶಾಸನ ರಚಿಸುವಾತನ 
ಕಾವ್ಯಶಕ್ತಿ ಇತ್ಯಾದಿಗಳು. ಇವುಗಳನ್ನು ಗಮನದಲ್ಲಿ ಬಿಟ್ಟುಕೊಂಡು ಅನೆಕ ಸಂದರ್ಭಗಳಲ್ಲಿ ಶಾಸನ 
ಬರೆದವರು ಸ 'ಷ್ಟುತ್ಮಕ ಕವಿಗಳಾಗಿರದಿದ್ದರೂ ಅಧಿಕಾರವರ್ಗಕ್ಕೆ ಸೇರಿದ್ದು ಶಾಸನಗಳ ಳ ಮೂಲಕ ಸಾಹಿತ್ಯ 
ದಲ್ಲಿ ನಡೆಸಿರುವ ಕೃಷಿಯನ್ನು ಪ ಪರಿಗಣನೆಗೆ ತಂದುಕೊಳ್ಳ ಬೇಕು. ಈ ಶಾಸ: ಪದ್ಯಗಳಲ್ಲಿನ ಸೊಬಗು, 

ರ್ಣನಾ ವೈಖರಿ, ಶೈಲಿ ಮುಂತಾದ ಅಂಶಗಳನ್ನು ಗುರುತಿಸಬಹುದು. ರನ್ನ--ಜನ್ನರಂತಹ ಹಲವಾರು 
ಕವಿಗಳು ಸ್ವತಃ ಶಾಸನ ಕರ್ತೃಗಳೂ ಆಗಿದ್ರರೆಂಬುದನ್ನೂ ಮರೆಯಲಾಗದು. ಈ ಶಾಸನಗಳಲ್ಲಿ ಮಾನವ 
ಜೀವನದ ವಿವಿಧ ವ ಮುಖಗಳ ಚಿತ್ತಣಗಳಿವೆ. ಧರ್ಮ, ದಾನ, ಶೀಲ, ಸತ್ಯ ಮುಂತಾದ ಗುಣಗಳ 
ಚಿಂತನವಿದೆ. 


ಶ್ರವಣಬೆಳಗೊಳದಲ್ಲಿ ಕ್ರಿ. ಶ. ೭ನೆಯ ಶತಮಾನಕ್ಕೆ ಸೇರಿದ ಅನೇಕ ಸ್ಮಾರಕ ಶಾಸನಗಳಿವೆ. 
ಅವುಗಳಲ್ಲಿ ಹಲವಾರು ಪದ್ಯಭೂಯಿಷ್ಟ. ಅವುಗಳನ್ನು ರಚಿಸಿದವರು ಜೈನರು. ತಮ್ಮ ಧರ್ಮ 
ಪ್ರಚಾರಕ್ಕಾಗಿ ದೇಶಭಾಷೆಯನ್ನು ತಿ ಬಳಸಿದರು. ಆದರೂ ಮೂಲತಃ ಪ್ರಾಕೃತ ಹಾಗೂ 
ಸಂಸ್ಕೃತ ಭಾಷೆಗಳಲ್ಲಿ ವಿಶೇಷ ಪರಿಣ ಡೆದಿದ್ರ ಈ ಕವಿಗಳು ಕನ್ನಡದಲ್ಲಿ ಚುಟಕಗಳಾಗುವ ಶಾಸನಗಳನ್ನು 
ಬರೆದಾಗ ತಮ್ಮ ವಿದ್ವತ್ತಿನ ತೆಯನ್ನು ಸಹಜವಾಗಿಯೇ ತೋರಿಸಿಕೊಂಡಿದ್ದಾರೆ. ಆ ಭಾಷೆಗಳ 


ಪ್ರಭಾವ ಅಂತಹ ಶಾಸನಗಳ ಮೇಲೆ ವಿಶೇಷವಾಗಿವೆ. 
ನಂದಿಸೇನ ಎಂಬ ನ ಯತಿ ಸನ್ಯಾ ಸನದಿಂದ ದೇಹವನ್ನು ಕಳಚಿದನೆನ್ನುವ ಸುಮಾರು 
೭ನೆಯ ಶತಮಾನದ ಈ 
ಸುರಚಾಪಂಜೋಲೆ ವಿದ್ಯುಲ್ಲತೆಗಳತೆಜಿವೋಲ್ಮ ಂಜುವೋಲ್ತೋಜ್‌ ಬೇಗಂ 
ಫೌ 
ಪಿರಿಗುಂ ಶ್ರೀರೂಪಲೀಲಾಧನವಿಭವ ಮಹಾರಾಶಿಗಳ್ನಿಲ್ಲವಾರ್ಗ್ಗಂ 
ಪರಮಾರ್ತ್ತಂ ಮೆಚ್ಚೆ ನಾನೀಧರಣಿಯೊ ಳಿರವಾನೆನ್ದು ಸನ್ಯಾಸನಂ ಗೆ 

ಹಿ: 

ರುಸತ್ವನ್‌ ನಂದಿಸೇನ ಪ್ರವರ ರಮುನಿವರನ್‌ ದೇವೇ ಲೋಕಕ್ಕೆ ಸನ್ನಾನ್‌ 


೫೮ ಮಾನವಿಕ ಕರ್ಣಾಟಕ 


ರೂಪ, ಸುಖ, ಸಂಪತ್ತು ಮತ್ತು ವಿಭವಗಳು ಯಾರಲ್ಲೂ ಸ್ಥಿ ರವಾಗಿರತಕ್ಕವುಗಳಲ್ಲ. ಕಾ 
ಬಿಲಿನಂತೆ, ಮಿಂಚಿನಂತೆ, ಮಂಜಿನಂತೆ ಕಾಣಿಸಿಕೊಂಡು ಕರಗಿ ಹೋಗತಕ್ಕವುಗಳು. ಕ್ಷಣಿಕ. ಇದು 
ಪರಮಾರ್ತ್ವ ಎಂಬುದನ್ನರಿತ ನಂದಿಸೇನ ಮುನಿ ಸನ್ಯಾಸನಂಗೆಯ್ದು ಸುರಲೋಕಕ್ಕೆ ಹೋದನೆನ್ನುತ್ತದೆ 
ಈ ನಾಲ್ಕು ಸಾಲುಗಳ ಮಹಾಸ್ರಗ್ಗರೆ ವೃತ್ತದ ಪುಟ್ಟ ಶಾಸನ. ಹೇಳಬೇಕಾದುದನ್ನು ಸೂಕ್ಷ್ಮವಾಗಿ, 
ಆದರೆ ಖಚಿತವಾಗಿ ಈ ಪದ್ಯ ಹೇಳಿದೆ. ಇದರ ಉದ್ದೇಶ ಸಫಲವಾಗಿದೆ. 4 

ಮಲಧಾರಿದೇವ ಎಂಬಾತ ಇನ್ನೊಬ್ಬ ಜೈನಯತಿ. ಮನ್ಮಥನನ್ನು ಧೈರ್ಯದಿಂದ ಎದುರಿಸಿ. 
ಹೊಡೆದೋಡಿಸಿದ ಈತ ತನ್ನ ದೇಹದ ಮೇಲಿನ ದೂಸರವನ್ನೂ ಕಳೆಯಲಿಲ್ಲ. ಸುತ್ತಲೂ ಹುತ್ತ. 
ಬೆಳೆದಂತಿದ್ರ ಈತನ ದೇಹ ದೂರಕ್ಕೆ ಕಬ್ಬಿಣದ ಕವಚದಂತೆ ಕಾಣುತ್ತಿತ್ತು. ಈತನ ತಪಃಶಕ್ತಿಯಾದರೂ 
ಅಸಾಧ್ಯವಾದದ್ದು. ಸಾಟಿಯಿಲ್ಲದ್ದು. ಶಾಸನ ಬರೆದ ಹೆರ್ಗ್ಗಡೆ ಮಾದಿಮಯ್ಕ ಇಂತಹ ಮಲಧಾರಿ' 
ದೇವನನ್ನು ಹೀಗೆ ವರ್ಣಿಸಿದ್ದಾನೆ : 


ಮಜೌ್‌ದುಮದೊಮ್ಮೆ ಲೌಕಿಕದ ವಾರ್ತೆಯನಾಡದ, ಕೆತ್ತ ಬಾಗಿಲಂ 
ತೆಆಿಯದ, ಭಾನುವಸ್ತಮಿತಮಾಗಿರೆ ಪೋಗದ. ಮೈಯನೊಮ್ಮೆಯುಂ 
ತುಜಿ*ಸದ, ಕುಕ್ಕುಟಾಸನಕೆ ಸೋಲದ. ಗಂಡವಿಮುಕ್ತ ವೃತ್ತಿಯಂ 
ಮಅ್‌ಯದ ಘೋರದುಶ್ಚರ ತಪಶ್ವರಿತಂ ಮಲಧಾರಿದೇವರ 


ಇಂದಿನ ಯತಿಗಳು ನೆನಪಿನಲ್ಲಿಡಬೇಕಾದ ಅಂಶಗಳಿವು. ಒಮ್ಮೆಯೂ ಲೌಕಿಕದ ಮಾತಿಲ್ಲ: 
ಮುಚ್ಚಿದ ಬಾಗಿಲನ್ನು ತೆರೆಯುವಂತಿಲ್ಲ. ಸೂರ್ಯಾಸ್ತವಾದ ಬಳಿಕ ಹೊರಗೆ ಹೋಗುವುದು ಸಲ್ಲ. 
ಒಮ್ಮೆಯೂ ದೇಹವನ್ನು ತುರಿಸಲೂ ಇಲ್ಲ! 

ಶ್ರವಣಬೆಳಗೊಳದ ಗೊಮ್ಮಟೇಶ್ವರನ ವಿಗ್ರಹ ಪ್ರತಿಷ್ಠಾಪಿಸಿದಾತ ಗಂಗವಂಶದ ದೊರೆಯಾದ 
ರಾಚಮಲ್ಲನ ಮಂತ್ರಿಯಾಗಿದ್ರ ಚಾಮುಂಡರಾಯ. ಎಂತಹ ಭವ್ಯವಾದ ವಿಗ್ರಹ ಅದು! ಕವಿ ಬೊಪ್ಪಣ 
ಪಂಡಿತೆ ಅದನ್ನು ವಿವರಿಸಿರುವುದೂ ಅಷ್ಟೇ ಭವ್ಯವಾಗಿದೆ. ಯಾವುದೇ ವಿಗ್ರಹ ಎತ್ತರವಾಗಿದ್ರರೂ ' 
ಸೌಂದರ್ಯವನ್ನು ಹೊಂದದಿರಬಹುದು. ಭವ್ಯವಾಗಿ, ಸುಂದರವಾಗಿ ಇದ್ದರೂ ಅದರಲ್ಲಿ "ಅತಿಶಯ 
ವಾದ ದೈವಿಕವೆನಿಸಿದ ಶಕ್ತಿ ಸ್ಫುಟವಾಗದೇ ಇರಬಹುದು. ಆದರೆ ಗೊಮ್ಮಟನ ವಿಗ್ರಹ ಅಂತಲ್ಲ 


ಅತಿ ತುಂಗಾಕ್ಕತಿಯೊದೊಡಾಗದದಜೂಳ್‌ ಸೌಂದರ್ಯಮೌನ್ನತ್ಯಮುಂ 
ನುತಸೌಂದರ್ಯ್ಯಮುಮಾಗೆ ಮತ್ತತಿಶಯಂ ತಾನಾಗದೌಂನತ್ಯಮುಂ 
ನುತಸೌಂದರ್ಯ್ಯಮುಮ್‌ ಊರ್ಜಿತಾತಿಶಯಮುಂ ತಾನಲ್ಲಿ ನಿಂದಿರ್ದುವೇಂ 
ತಿ ಸಂಪೂಜ್ಯಮೊ ಗೊಮ್ಮಟೇಶ್ವರ ಜಿನ ಶ್ರೀರೂಪಮಾತ್ಮೋಪಮಂ 


ಇದರಲ್ಲಿ ಔನ್ನತ್ಯವಿದೆ. ಸೌಂದರ್ಯವಿದೆ, ಅತಿಶಯವೂ ಇದೆ. ಇದಕ್ಕೆ ಇದೇ ಸಾಟಿ--ಆತ್ಮೋಪಮ 
ಶ್ರೀರೂಪ ಎಂದಿದ್ದಾನೆ ಕವಿ. ಇದರ ಪ್ರತಿರೂಪವನ್ನು ಬರೆಯಲು ಮಯನಿಗೂ ಸಾಧ್ಯವಿಲ್ಲ. ನಾಕ 

ಧಿಪನಾದ ಇಂದ್ರನಿಗೂ ಇದರ ಪೂರ್ಣವಾದ ದೃಶ್ಯ ಲಭಿಸದು. ಫಣಿನಾಯಕನಿಗೆ ಇದನ್ನು 
ವರ್ಣಿಸಲು ಆಗದು. ದಕ್ಷಿಣ ಕುಕ್ಕಟೇಶ್ವರನ ಈ ದೇಹ, ಬರೆಯಲ್‌, ನೋಡಲ್‌, ಬಣ್ಣಿಸಲೂ 


ಆ 


(ಸ 
ಬ 
ನ 


ನಿಸ್ಸಮಾಕೃತಿ 
ಪ್ರತಿವಿದ್ಧ ೦ ಬರೆಯಲ್‌ ಮಯಂ ನೆಜಅ್‌ಯೆ ನೋಡಲ್‌ ನಾಕಲೋಕಾಧಿಪಂ 
ಸ್ತುತಿಗೆಯ್ಯಲ್‌ ಫಣಿನಾಯಕಂ ನೆಜ್‌ಯೆನೆಂದಂದನ್ಯರಾರಾರ್ಪ್ಸ್ಸರಿಂ 
ಪ್ರತಿವಿದ್ದಂ ಬರೆಯಲ್‌ ಸಮನ್ತು ತವೆನೋಡಲ್‌ ಬಣ್ಣಿಸಲ್‌ ನಿಸ್ಸಮಾ 
ಕೃತಿಯಂ ದಕ್ಷಿಣ ಕುಕ್ಕುಟೇಶನ ತನುವಂ ಸಾಶ್ಚರ್ಯ್ಯ ಸೌಂದರ್ಯ್ಯಮಂ 


ಕರ್ನಾಟಕ ಎಂದಿನಿಂದಲೂ ಸರ್ವಧರ್ಮಗಳಿಗೂ ಆಶ್ರಯವಿತ್ತಿದೆ. ಶಿವ, ಬ್ರಹ್ಮ, ಬುದ್ಧ, 
ಜಿನ, ವಿಷ್ಣು--ಎಲ್ಲರೂ ಸಮಾನ ದೇವತೆಗಳೇ. ತ್ರಿಮೂರ್ತಿಯ ಕಲ್ಪನೆ ಅತಿ ಪ್ರಾಚೀನಕಾಲದಿಂದ 


ಕೂಗುವ ಕಲ್ಲುಗಳು ೫೯ 
ಬಂದಿದೆ. ಶಾಸನಗಳಲ್ಲಿ ಇಂತಹ ತ್ರಿಮೂರ್ತಿಗಳ ವರ್ಣನೆಯೂ ಬಂದಿದೆ. ಒಬ್ಬ ಶ್ರೀರಮಣೀ ರಮಣ 
ವಿಷ್ಣು. ಇನ್ನೊಬ್ಬ ವಾಗ್ರಮಣೀ ರಮಣನೆನಿಸಿದ ಬ್ರಹ್ಮ. ಅದ್ರಿರಾಜ ಪುತ್ರಿ ರಮಣೀ ರಮಣನಾದ 
ಶಿವ. ನಾಗಾಯಿಗ್ರಾಮದ ಶಾಸನದಲ್ಲಿ ಇವರ ವರ್ಣನೆ ಇದೆ. 


ಶ್ರೀರಮಣೀಮನೋರಮಣ ವಾಗ್ರಮಣೀ ರಮಣಾದ್ರಿರಾಜಪು 
ತ್ರೀರಮಣೀಮನೋರಮಣ ರೂಪದೆ ಸತ್ವ ರಜಸ್ತಮಗುಣಾ 
ಧಾರತೆಯಿಂ ಜಗತ್‌ ಸ್ಥಿತಿ ಸಮುದ್ಭವ ಸಂಹೃತಿ ಹೇತುವಾದ ನೀ 
ರೇರುಹನಾಭ ನೀರಜ ಸಮುದ್ಭವ ಶಂಕರರೀಗಭೀಷ್ಟಮಂ ॥ 


ಒಬ್ಬೊಬ್ಬರೂ ಕ್ರಮವಾಗಿ ಸತ್ವ, ರಜ, ತಮೋಗುಣಗಳಿಗೆ ಆಧಾರಭೂತರು. ಜಗತ್ತಿನ ಸ್ಥಿತಿ, ಉದ್ದ ವ 
ಹಾಗೂ € ಲಯಗಳಿಗೆ ಕಾರಣರು. ಅಂತಹ ವಿಷ್ಣು, ಬ್ರಹ್ಮ, ಶಿವರು ನಮಗೆ ಇಷ್ಟಾರ್ಶ್ಮ ಸಿದ್ದಿಗಳನ್ನುಂಟು 
ಮಾಡಲಿ ಎಂದು ಪ್ರಾರ್ಥಿಸುತ್ತದೆ ಈ ಶಾಸನ ಪದ್ಯ. 


ಇದೇ ಅಭಿಪ್ರಾಯವನ್ನು ಬೇರೊಂದು ಎಧದಲ್ಲಿ ಷಿಕಾರಿಪುರದ ಶಾಸನ ಹೀಗೆ ತಿಳಿಸಿದೆ : 


ಶ್ರೀವಾಣೀ ಗಿರಿಜಾಧಿಪರ್‌ ಗರುಡ ಹಂಸೋಕ್ಷಾಸನರ್‌ ವಾರ್ಧಿರಾ 
ಜೀವಾದ್ರೀಂದ್ರ ನಿವಾಸಿಗಳ್‌ ಮಧುಪ ರಕ್ತಾಂಭೋರುಹೇಂದುಪ್ರಭರ್‌ 
ದೇವರ್‌ ಸತ್ವರಜಸ್ತಮೋಗುಣಯುತರ್‌ ದ್ವ್ಯಷ್ಟತ್ರಿನೇತ್ರೋತ್ಸಲರ್‌ 
ಗೋವಿಂದಾಬ್ದಜ ಶಂಕರ ತ್ರಿಪುರುಷರ್‌ ಪಾಲಿಕ್ಕೆ ನಿಮ್ಮಂ ಚಿರಂ ॥ 


ಇವರು ಕ್ರಮವಾಗಿ ಗರುಡ, ಹಂಸ ಮತ್ತು ಉಕ್ಷ (ವೃಷಭ) ವಾಹನರು. ಸಮುದ್ರ, ಕಮಲ ಮತ್ತು 
ಬೆಟ್ಟಗಳಲ್ಲಿ ನೆಲಸಿದವರು. ಎರಡು. ಎಂಟು ಮತ್ತು ಮೂರು ಕಣ್ಣುಗಳುಳ್ಳೆವರು ಎಂದೂ ಈ 
ಶಾಸನದಲ್ಲಿ ಅವರನ್ನು ವರ್ಣಿಸಲಾಗಿದೆ. 


ದೇಕಬ್ಬೆ ಎಂಬಾತ ಒಬ್ಬ ಮಹಾಸತಿ. ಕಾರಣಾಂತರಗಳಿಂದ ಗಂಡ ಮಡಿದಾಗ ತಾನು ಸತಿ 
ಹೋಗಲು ನಿರ್ಧರಿಸಿದಳು. ಆಕೆಯನ್ನು ಬಂಧು ಬಾಂಧವರು, ತಂದೆ-ತಾಯಿಗಳು ತಡೆಯಲು 
ಮುಂದಾದಾಗ ಆಕೆ ಹೇಳುತ್ತಾಳೆ: 


ನುಗುನಾಡಧಿಪತಿ ರವಿಗನ ಮಗಳಾಗಿಯುಂ 
ಅಂತೆ ನವಿಲೆನಾಡಧಿಪತಿಗಂ ನೆಗಳೆ ಸತಿಯಾಗಿ 
ಬಾಟ್ದುದು ಬಗೆದರ್ಪೈನೆ ಕೊಟ್ಟ ಕೊಣ್ಣಿ ಮನೆಯಸಮಲಿಯಲ್‌. 


ಎಂದು ಹೇಳಿ ಅವರನ್ನು ಸಂತೈ ಸುತ್ತಾಳೆ. ಸ್ತಿ ಪ್ರೀಯರಿಗೆ ಎರಡು ಮನೆಗಳು ಕೊಟ್ಟವ ಮನೆ, ಕೊಂಡಮನೆ.- 
ತವರು ಮನೆ ಹಾಗೂ ಗಂಡನ ಮನೆಗಳು. ಆ ಎರಡೂ ಮನೆಗಳ ಯಶಸ್ಸಿಗೆ ಕುಂದುಂಟಾಗದಂತೆ 
ನಡೆದುಕೊಳ್ಳುವುದು ಆಕೆಯ ಕರ್ತವ್ಯ. ಎಂತಲೇ " ಬಗೆದರ್ಪೈನೆ ಕೊಟ್ಟ ಕೊಣ್ಣ ಮನೆಯಶಮಳಿಯಲ್‌ ' 
ಎಂಬ ಮಾತನ್ನು ಶಾಸನ ಕವಿ ಆಕೆಯ ಬಾಯಲ್ಲಿ ಆಡಿಸಿದ್ದಾನೆ. 


ಬನವಾಸಿದೇಶ ಇತ ಮುಂತಾದ ಕವಿಗಳಿಂದ ಬಣ್ಣಿಸಲ್ಪಟ್ಟಿದೆ. ಶಾಸನಗಳಲ್ಲೂ ಈ ಬನವಾಸಿ 
ದೇಶದ ವರ್ಣನೆಯಿದೆ. ಹೆಸರಾಂತ ಕವಿಗಳ ಪ್ರಭಾವ ಈ ಶಾಸನಕವಿಗಳ ಕೃತಿಗಳಲ್ಲೂ ಸ್ಪಷ್ಟವಾಗಿ 


ಮೂಡಿ ಬಂದಿದೆ ತೆ ೧೨ನೆಯ ಶತಮಾನದ ಈ ಶಾಸನ ಸಾಕ್ಷಿ. 


ಬಳಸಿದ ನಂದನಾವಳಿಗಳಿಂ ಶುಕಸಂಕುಳದಿಂ ಪಿಕಾಳಿಯಿಂ 
ಬೆಳದೆಜಗಿರ್ದ ಶಾಳಿವನದಿಂ ಭ್ರಮರಾಳಿಯಿ ನಿಕ್ಷುವಾಟಿಯಿಂ 
ತಿಳಿಗೊಳದಿಂ ' ಲತಾಭವನದಿಂ ಕಮಳಾಕರದಿಂ ಕುಮುದ್ವತೀ 
ಕುಳದಿನಿದೇಂ ಮನಂಗೊಳಿಪುದೋ ಸತಂ ಬನವಾಸಿ ಮಂಡಲಂ ॥ 


೬೦ ಮಾನವಿಕ ಕರ್ಣಾಟಕ 


ಎಂಬೀ ಪದ್ಯದಲ್ಲಿ ಉತ್ತಮ ಕವಿತ್ವದ ಛಾಯೆಗಳನ್ನು ಕಾಣಬಹುದು. 
ಬನವಾಸಿನಾಡಿನ ಒಂದು ಭಾಗ ನಾಗರಖಂಡ 


ಧರಣೀಕಾಂತೆಯ ಮುಖದಂತಿರೆ ಬನವಾಸೆನಾಡು ರಂಜಿಸುವುದದಜಸೊಳ್‌ ನಾ 
ಗರಖಂಡಂ ತಿಲಕದವೊಲ್‌ ಪರಿಶೋಭಿಪುದಾವಕಾಲಮುಂ ಸಿರಿಯೊದವಿಂ ॥ 


ಈ ನಾಗರ ಖಂಡದಲ್ಲಿ 


ಊರೂರ್‌ ನಂದನದಿಂ ಲತಾಭವನದಿಂದೂರೂರ್‌ ತಟಾಕಂಗಳಿಂ 
ದೂರೂರ್‌ ತಳ್ತೆಲೆವಳ್ಳಿಯಿಂ ಕೊಳಗಳಿಂದೂರೂರ್‌ ಫಲೋರ್ವಿಜದಿಂ 
ದೂರೂರ್‌ ಕರ್ಬಿನ ತೋಟದಿಂ ಕಟವೆಯಿಂದೂರೂರ್‌ ಪ್ರಜಾವ್ರಾತದಿಂ 
ದೂರೂರ್‌ ದೇವಗೃಹಂಗಳಿಂ ವಿಬುಧರಿಂದೂರೂರ್‌ ಕರಂ ರಂಜಿಕುಂ 


ಕರ್ನಾಟಕದ ಇತಿಹಾಸದಲ್ಲಿ ಕಲಚುರಿ ಬಿಜ್ಜಲನಿಗೆ ವಿಶಿಷ್ಟವಾದ ಸ್ಥಾನವಿದೆ. ಒಂದು ರಾಜಮನೆ 
ತನದ ಅಳಿವಿಗೆ ಈತ ಕಾರಣನಾದ. ಅದಕ್ಕೆ ಕಾರಣ ಈತನ ಮಹತ್ವಾಂಕಾಕ್ಷೆ. ಈತನ ಇತಿ ವೃತ್ತ ಶಾಸನ " 
ಗಳಲ್ಲಿ ಆತ್ಮಕಥೆಯಂತೆ ಮೂಡಿಬಂದಿದೆ. ಹಿಂದೊಮ್ಮೆ ಈತನ ವಂಶಸ್ಥರು ಚಕ್ರವರ್ತಿಗಳಾಗಿದ್ದರು. 
ನಂತರ ಅವರ ಬಲ ಕುಗ್ಗಿ ಮಹಾಮಂಡಲೇಶ್ವರರಾದರು. ಆದರೆ ಶಕ್ತಿಸಂಪನ್ನನಾದ ತಾನು ಅದೇ ಸ್ಥಿತಿ 
ಯಲ್ಲಿ ಮುಂದುವರಿಯಬೇಕೇ? 


ಕುಲಚುರಿವಂಶದಾದಿನೃಪರೆಲ್ಲರುಮುತ್ತಮಚಕ್ರವರ್ತಿಗಳ್‌ 

ಬಳಿಕ ಕೆಲರ್‌ ಸ್ವಬಾಹುಬಲವಿಲ್ಲದೆ ಮಂಡಳಿಕರ್ಕೃಳಾದರ್‌ ಆಂ 
ಬಳಯುತನಾದೆನುನಿಂದೆನಗೆ ಮಂಡಳಿಕತ್ವಮಯುಕ್ತಮೆಂದು ದೋ 
ರ್ಬಳದೊಳೆ ಚಕ್ರವರ್ತಿ ಸಕಳೋರ್ಬ್ಬಗವಾದನಜೇಯಂ ಬಿಜ್ಜಳಂ ॥ 


ತನ್ನಲ್ಲಿ ಶೌರ್ಯ ಸಾಮರ್ಥಗಳಿದ್ದಾಗ. ವೀರನಿಗೇ ಸಿರಿ ಎಂಬುದು ಸರಿಯಾದರೆ, ತಾನು ಆ ಸಿರಿಗಾಗಿ 
ಯತ್ನಿಸುವುದು ತಪ್ಪಲ್ಲ. 


ಪುಸಿಯಲ್ತು ವೀರಭೋಜ್ಯಾ 
ವಸುಂಧರಾಯೆಂಬ ವಾಕ್ಯವೆನೆ ಧರೆಯಂ ಸಾ 
ಧಿಸಿದಂ ತೆಂಕಬ್ಬಿ ಯೆ ಬಡ 


ಗಸೀಮೆ ಚಾಳುಕ್ಕ ಕಟಕಮೆನೆ ಬಿಜ್ವ ನೃಪಂ 


ಈ ಧೋರಣೆ ಹೊಂದಿದ್ದ ಬಿಜ್ಜಳ ಸಾಜ್ಯಕ್ರಾಂತಿಯುಂಟುಮಾಡಿದ. 


ಕೊಡದಿನುದಯಿಸಿದಗಸ್ತ್ಯಂ 

ಕಡಲಂ ಪೀರ್ದನ್ನೆ ಮಂಡಳೇಶ್ವರ ರಾಜ್ಯ 
ಕ್ಕೊಡೆಯನೆನೆಪುಟ್ಟಿ ವೀರದಿ 
ನೆಡೆಗೊಂಡಂ ಸಕಳಧಾತ್ರಿಯಂ ಬಿಜ್ಜನೃಪಂ 


ಎಂದು ಶಾಸನ ಕವಿ ಆತನ ಉನ್ನತಿಯನ್ನು ಕಣ್ಣಿಗೆ ಕಟ್ಟುವಂತೆ ಚಿತ್ರಿಸಿದ್ದಾನೆ. ಇಷ್ಟಕ್ಕೂ ಸಾಮ್ರಾಜ್ಯ 
ಪದವಿ ಬಿಜ್ಜಲನ ಹಣೆಯಲ್ಲಿ ಬರೆದಿತ್ತಂತೆ! 


ನೊಸಲೊಳ್‌ ಸಾಮಾ ಜ್ಯಪಟ್ಟಂ ನೆಲಸಲ್‌ ಒಡನೆ ದೋಗ್ಗ ೯ರ್ವ್ವದಿಂ ಮನ್ನೆಯಗ್ಗು ೯ 
ಬ್ಬಸಮಂ ಮುಂಮಾಡಿದಂ ಮತ್ತಿರೆಯಿರೆ ಚಲದಿಂ ಮಂಡಳೇಶರ್ಗ್ಗೆ ಬೇರೊಳ್‌ 


ಕೂಗುವ ಕಲ್ಲುಗಳು ೬೧ 


ಬಿಸಿನೀರಂ ಪೊಯ್ದನಂತನ್ತು ಇರೆಯಿರೆ ಬಳಿಯಂ ರಾಯರಂ ಕೂಡಿ ನಿರ್ಮಾ 
ಳಿಸಿದಂ ಚಕ್ರಾಧಿನಾಥೋಜ್ವಳಮುಖತಿಳಕಂ ಬಿಜ್ಜಲಕ್ಷೋಣಿರಾಜಂ 


ಬಿಜ್ಜಲನ ಗುಣಾವಗುಣಗಳ ವರ್ಣನೆ ಇಲ್ಲಿ ಎದುಕಾಣುವಂತಿದೆ. 


ಒಂದು ವಿಧದಲ್ಲಿ ಇದು ಸ್ವಾಮಿದ್ರೋಹ. ಆದರೆ ತನ್ನ ಸ್ವಾಮಿಗಾಗಿ ಜೀವವನ್ನೇ ಪಣವಾಗಿಟ್ಟ 
ಜನರು ಕರ್ನಾಟಕದಲ್ಲೂ ಸಹಸ್ರಾರು ಸಂಖ್ಯೆಗಳಲ್ಲಿ ಕಂಡು ಬಂದಿದ್ದಾರೆ. ಹೊಯ್ಸಳರ ಕಾಲದಲ್ಲಿ 
ಅವರು ತಮ್ಮ ಸ್ವಾಮಿ ಮರಣಹೊಂದಿದಾಗ ತಾವು ಬದುಕಿರುವುದು ನಾಚಿಕೆಗೇಡಿನ ವಿಷಯವೆಂದು 
ಭಾವಿಸಿ ತಮ್ಮ ಬಾಳನ್ನೇ ಮುಡಿಪಾಗಿಟ್ಟು ಗರುಡರೆನಿಸಿಕೊಂಡಿದ್ದಾರೆ. ಅಂತಹವರಲ್ಲಿ ಕುವರ ಲಕ್ಷ್ಮ ಒಬ್ಬ. 


ಗುರುವುಂ ದೈವಮುಮಾಳ್ನನೆ ಪರತ್ರೆಗಂ ತನಗಿಹತ್ರೆಗಂ ಪೆಜನೊರ್ವ್ವನಂ 
ಗುರುವಿಲ್ಲ ದೈವಮಿಲ್ಲೆನೆ ಧರೆಗೆಸದೊಂ ಕುವರ ಲಕ್ಷ್ಮ ದಂಡಾಧೀಶಂ ॥ 


ತನ್ನನ್ನು ಆಳಿದಾತ ಇಹಕ್ಕೂ ಪರಕ್ಕೂ ಒಬ್ಬನೇ ಆದ ವೀರಬಲ್ಲಾಳ. ಆತನೇ ಗುರು, ಆತನೇ ದೈವ. 
ಇವರಿರ್ವ್ವರ ನಡುವೆ 


ಆಳರಸರೆಂಬ ಬೇಧಮಿನಿತಪ್ಪೊಡಮಿಲ್ಲಿವರಲ್ಲಿ ತೇಜಮಂ 
ಲೀಳೆಯ ರಾಜ್ಯ ಚಿಹ್ನಮುಮಮಿಾರ್ವ್ವರೂಳಂ ಸಮನೆಂದುವೆಂಬಿನ? ॥ 


ಇಂತಹ ಲಕ್ಷ 3 


ಧನಮುಂ ಪ್ರಾಣಾಮುಮೆಂಬಿವಂ ಕುವರ ಲಕ್ಷ್ಮಂ ವೀರ ಬಲ್ಲಾಳದೇ 

ವನ ದಾನೋನ್ನತಿಗಂ ಜಯೋನ್ನತಿಗಮೂೊಯಲ್‌ ಪೂಣ್ಣು ಮುಂದಿಟ್ಟು ರಾ 
ಮನಬೀಡಿಂಗಣುವಂ ಯಮಾತ್ಮಜನ ಬೀಡಿಂಗರ್ಜುನಂ ಚಂದ್ರಜೂ 

ಟನ ಬೀಡಿಂಗೆ ಕುಮಾರನಿರ್ಪ ತೆಜದಿಂದಿರ್ಪನೇಂ ಧೀರನೋ ॥ 


` ರಾಮನಿಗೆ ಹನುಮಂತನಂತೆ, ಧರ್ಮರಾಜನಿಗೆ ಅರ್ಜುನನಂತೆ, ಶಿವನಿಗೆ ಕುಮಾರನಂತೆ ಬಲ್ಲಾಳ ದೇವನಿಗೆ 
ಲಕ್ಷ್ಮ ಬಂಟನಾಗಿದ್ದ ಎಂದೂ ವರ್ಣಿಸುತ್ತದೆ ಶಾಸನ. 

ಹೊಯ್ಸಳ ನರಸಿಂಹನ ಕಾಲದಲ್ಲಿ ಚಟ್ಟ ಎಂಬಾತ ಚಟ್ಟೇಶ್ವರವೆಂಬ ದೇವಾಲಯವನ್ನೂ 
ಕಟ್ಟಿ ಸಿದ. ಈತ 


ಪಲರಂ ರಕ್ಷಿಸಿ ಮತ್ತಂ 

ಪಲವಂ ನಡೆದೇಗುಲಂಗಳು ಮಾಡಿಸಿದಂ 
ನೆಲವೆಲ್ಲಮಜ ಯೆ ಚಟ್ಟಂ 
ನೆಲೆದೇಗುಲಮುಮನಿದೊಂದನೊಲ್ಲು ಎತ್ತಿಸಿದಂ ॥ 


ನ ಗಮನಿಸಿ. ಈತ ನಡೆದೇಗುಲಗಳನ್ನು. ನೆಲದೇಗುಲಗಳನ್ನೂ 
ಕಟ್ಟಿಸಿದ ಎಂದಿದ್ದಾನೆ. ಹಲವಾರು ಜನರನ್ನು ರಕ್ಷಿಸಿ, ಅವರು ಮತ್ತೊಮ್ಮೆ ಬಾಳುವಂತೆ ಮಾಡಿದಾಗ 
ಲೆಲ್ಲ ಆತ ಅಸ್ತಿತ್ವಕ್ಕೆ ತಂದುದು ನಡೆದಾಡುವ ದೇಗುಲ. ಇದು ಪರೋಕ್ಷಮಗಿ ಮಾಡಿದ ಹಿತ. 
ದೇವಾಲಯವೊಂದನ್ನು ಕಟ್ಟಿಸಿದಷ್ಟೇ ಪುಣ್ಯ ಕಾರ್ಯ. ಆದರೆ ಎಲ್ಲರಿಗೂ ತಿಳಿಯುವಂತೆ-ನೆಲನೆಲ್ಲ 


ಕು 


ಮಲ್‌ಯೆ-ಮಾಡಿಸಿದುದು ಕಲ್ಲಿನಿಂದ ಕಟ್ಟಿಸಿದ, ಪ್ರತ್ಯಕ್ಷಮಗಿ ಎಲ್ಲರಿಗೂ ಕಾಣಿಸುವ ನೆಲೆ ದೇಗುಲ 


ಟಿ 


ಈ ಪದ್ಮದಲಿ ನುಸುಳಿರುವ ಪ್ರತಿಭೆಯನ್ನು 
ನಹ 9) 


ಸ್ಮಾವರಮಂದಿರ. 
ಹಿಂದಿನ ಕಾಲದಲ್ಲಿ ಧನವನ್ನು ನೆಲದಲ್ಲಿ ಹೊಳಿಡುತ್ತಿದ್ದರು. ಆದರೆ ನಾಕಿ ಎಂಬಾತ ಹಾಗೆ 
ಮಾಡಲಿಲ್ಲ. ಬದಲಾಗಿ ಧನವನ್ನು ದೇಗುಲ ಕಟ್ಟಿಸುವುದರ ಮೂಲಕ ಶಿಲೆಯಲ್ಲಿ ಬಚ್ಚಿಟ್ಟ. ಇದೂ 


ಓಪಿ ಮಾನವಿಕ ಕರ್ಣಾಟಕ 


ಒಂದು ವಿಧದಲ್ಲಿ ವ್ಯಾಪಾರೀ ಮನೋಭಾವವಂತೆ. ಹೀಗೆ ಮಾಡಿ ಇಹಕ್ಕೂ, ಪರಕ್ಕೂ ಪುಣ್ಮಾರ್ಜನೆ 
ಮಾಡಿದ. ಇದು ಆತನಿಗೆ ಹೇರಳವಾದ ಲಾಭವನ್ನೂ ತಂದಿತು. 


ನೆಲದೊಳ್‌ ಪೊಂಗಳನೇಕೆ ಪೂಳ್ವರೆನುತಂ ತಾಂ ಲುಬ್ಬ ರು ಮಾಣದಂ 
ಡಲೆಯುತ್ತಿರ್ಪ್ಬ ವಿವೇತಿ ನಾಕಿ “ಪಡೆದಾಸರ್ವ್ವಸ್ಥ ಕ್ರಮಂ ಕೋರಮಂ 
ಗಲದೊಳ್‌ ತನ್ನಯ ಜನ್ಮಭೂಮಿಯದಿಳಾವಿಖ್ಯಾ ತಮಪ್ಪ ೦ತಿರಲ್‌ 
ಶಿಲೆಯೊಳ್‌ ಬಯ್ತುನು ಉಮೇಶ್ವರಾಲಯ ಕೃತಿವ್ಯಾಪಾರಪಾರಾಯಣಂ ॥ 


ರಾಷ್ಟ್ರಕೂಟ ಇಂದ್ರರಾಜನನ್ನು ವರ್ಣಿಸಲು ಹೊರಟ ಶಾಸನಕವಿ ಸಮಕಾಲೀನ ರಾಜರ 
ಸ್ವಭಾವದ "ಪ್ರಸ್ತಾಪ ಮಾಡಿದಾನೆ. ಇಲ್ಲಿ ವಿಡಂಬನೆಯಿದೆ. ನಮ್ಮ ಕಾಲದ " ರಾಜರಿಗೂ ' ಇದು : 
ಸಲುತ್ತದೆ ಎಂದರೆ ತಪ್ಪಾ ಗಲಾರದು. 


ಪುಸಿವುದೆ ತಕ್ಕು ಕೊಟ್ಟಳಿಪಿಕೊಳ್ತುದೇ ಮಂತಣಂ ಅನ್ಯನಾರಿಗಾ 
ಟಿಸು ಬು ಈ ಈಯದುದೇ 'ಬಿನ್ನಣ ಮಾರುವನೆಯ್ದೆ ಕೂರ್ತು ಬಂ 


ಸುಳ್ಳು ಹೇಳುವುದು ಅವರ ಸಹಜಗುಣ. ಕೊಟ್ಟದ್ದನ್ನು ಹಿಂದಕ್ಕೆ ಕಿತ್ತು ಕೊಳ್ಳುವುದೇ ಅವರ ಮಂತ್ರಾ 
ಲೋಚನೆ, ಪರನಾರಿಯರನ್ನು ಬಯಸುವುದರಲ್ಲಿ `ಅವರ ಫ್‌. ದಾನಮಾಡದಿರುವುದೇ ಬಿನ್ನಣ, 
ವಂಚಿಸುವುದೇ ಅವರು ಕಲಿತ ವಿದ್ಯ ಇಂತಹ ಈಗಲಿನ ರಾಜರನ್ನು ಇಂದ್ರರಾಜನಿಗೆ ಹೇಗೆ ಹೋಲಿಸಲಿ 
--ಮತ್ತವರಂ ಪೆಸರ್ಗೊಂ ಡದೆಂತು ಪೋಲಿಸುವುದೊ ಪೇಟ್‌ಂ ಈಗಡಿನ ರಾಜತನೂಜರೊಳಿಂದ್ರ ' 
ರಾಜನಂ--ಎಂದು ಪ್ರಲಾಪಿಸಿದ್ದಾನೆ ಕವಿ! 


ಶಾಸನಗಳು ದಾಖಲೆ ಪತ್ರಗಳು ಎಂದೆ. ಶಾಸನ ಬರೆದಾತ ಆತನ ಮೇಲಿನ ಅಧಿಕಾರಿಯ. 
ಅರಸನ ಸ್ತುತಿ ಮಾಡಬೇಕಿತ್ತು. ದಾನದ ವಿವರಗಳು, ಭೂಮಿಗಳ ಗಡಿಗಳು ಇವುಗಳ ವರ್ಣನೆ 
ಮಾಡಬೇಕಿತ್ತು. ಇಂತಹ ನಿರ್ಬಂಧಗಳ ಮಿತಿಯಲ್ಲೂ ಶಾಸನಕವಿಗಳು ತಮಗೆ ಅನಿಸಿದ ಮಾತನ್ನು 
ಚಮತ್ಕಾರವಾಗಿ, ಕಲಾತ್ಮಾಕವಾಗಿ, ಸುಂದರವಾಗಿ ಸರಳವಾಗಿ ಶಾಸನಪದ್ಮಗಳಲ್ಲಿ ರೂಪಿಸಿದ್ದಾರೆ. . 
ಮೇಲಿನವು ಕೆಲವು ಉದಾಹರಣೆಗಳಷ್ಟೆ ! 


ಮಾನವಿಕ ಕರ್ಣಾಟಕ 


ವಿಷಯ ಸೂಚಿಕೆ 


ಸಂಪುಟ ೧೦ 


| ಮೈಸೂರು 
ಡ್‌್‌ ಶ್‌ 3) 
ಮೈಸೂರು ವಿಶ್ವವಿದ್ಯಾನಿಲಯ 
೧೯೭೯-೮೦ 


ವಿಷಯಸೂಚಿ 


ಲೇಖನಗಳು 
೧. ಆನಂದಕುಮಾರಸ್ವುಮಿ ಮತ್ತು ಸಾಮಾಜಿಕ 
ಮೌಲ್ಯಗಳು 
೨. ಎಂ. ಎಸ್‌. ಪುಟ್ಟಣ್ಣನವರ ಮತ್ತೆರಡು 
ಲೇಖನಗಳು 
೩. ಕಡತ-ಪೊರ್ತುಗೀಜ್‌ ದಾಖಲೆ-ಶಾಸನಗಳ 
ತೌಲನಿಕ ಅಧ್ಯಯನ 
೪. ಕನ್ನಡ ನಾಡಿನ ಅರಬ್ಬೀ ಮತ್ತು ಫಾರ್ಸಿ 
ಶಾಸನಗಳು 
೫. ಕರ್ನಾಟಕದ ವಿಖ್ಯಾತ ಶಿಲ್ಪಿ ಎಸ್‌. 
ನರಸಿಂಹಾಚಾರ್ಯ 
೬. ಕವಲೇದುರ್ಗ ಮಹಾಮಹತ್ತಿನ ಮಠದ 
ಮೂರು ಹೊಸ ತಾಮ್ರಶಾಸನಗಳು 
೭. ಕೂಗುವ ಕಲ್ಲುಗಳು 
೮. ಕೆಳದಿ ಮತ್ತು ಇಕ್ಕೇರಿ ದೇಗುಲಗಳ 
ಪ್ರಾಚೀನ ಶಿಲ್ಪಕಲೆ 
೯. ಕೊಳಚೆ ಪ್ರದೇಶಗಳು-ನಗರೀಕರಣದ 
ಶಾಪವೇ? 
೧೦. ಗಾಂಧೀದರ್ಶನ- ಕೆಲವು ತಾತ್ತ್ವಿಕ 
ಟಿಪ್ಪಣಿಗಳು 
೧೧. ಜನಸಂಖ್ಯೆ ಬೆಳವಣಿಗೆ ಮತ್ತು ಜನಾಂಗದ 
ಬಯಕೆಗಳ ಪೂರೈಕೆ-ಒಂದು ವಿವೇಚನೆ 
೧೨. ಜಾವಾದಲ್ಲಿ ಭಾರತೀಯ ಸಂಸ್ಕೃತಿಯ 
ಪ್ರಭಾವ 
೧೩. “ತುಳಸೀ” ಎಂಬ ಪದದ ಬಗ್ಗೆ 
೧೪. ಧರ್ಮ- ಒಂದು ವಿವೇಚನೆ 
೧೫. ಪ್ರವಾಸಿ ಕಂಡ ಇಂಡಿಯ- ಒಂದು ಆಕರಕೃತಿ 
೧೬. ಭಾರತದಲ್ಲಿನ ಸಾಂಪ್ರದಾಯಿಕ ಹಣಕಾಸಿನ 
ನಿಯಂತ್ರಣ ಹಾಗೂ ದೇಶದ ನಿರಂತರ 
ದಾರಿದ್ರ್ಯ 
೧೭. ಭಾರತೀಯ ಜನಜೀವನ 
೧೮. ಭಾರತೀಯ ಜನಜೀವನ 
(ಮುಂದುವರಿದ ಭಾಗ) 
೧೯. ಭಾರತೀಯ ಸಾಹಿತ್ಯದಲ್ಲಿ ವಾಸ್ತವತೆಯ 
ಪ್ರಜ್ಞೆ ಮತ್ತು ಪ್ರೇಮಚಂದರು 
೨೦. ಮನುಧರ್ಮಶಾಸ್ತ್ರ 


ಸಿ. ಎನ್‌. ವೇಣುಗೋಪಾಲ್‌ 
ಎಚ್‌. ಎಸ್‌. ಸುಜಾತ (ಸಂಗ್ರಹಕಾರರು) 


ಕೆ. ಜಿ. ವಸಂತಮಾಧವ 
ಮೂಲ: ಜಡ್‌. ಎ. ದೇಸಾಯಿ 
ಅನು: ಸಿ. ಜಿ. ಪುರುಷೋತ್ತಮ 


ಪಿ. ಆರ್‌. ತಿಪ್ಪೇಸ್ವಾಮಿ 


ಕೆ. ಮೊಹಮ್ಮದ್‌ ಶರೀಫ್‌ 
ಬಾ. ರಾ. ಗೋಪಾಲ್‌ 


ಕೆಳದಿ ಗುಂಡಾಜೋಯಿಸ್‌ 
ಒ. ಡಿ. ಹೆಗಡೆ 

M 
ವಿ. ಎನ್‌. ಶೇಷಗಿರಿರಾವ್‌ 


ಬಿ. ಆರ್‌. ಕೃಷ್ಣ 

ಮೂಲ: ತ್ರಿವಿಕ್ರಮ ನಾರಾಯಣನ್‌ 
ಅನು : ಶಿವರಾಮ ಕಾರಂತ 

ಮೂಲ: ಪಿ. ವಿ. ಶರ್ಮ 

ಅನು : ಎನ್‌. ಎಸ್‌. ಶಾರದಾಪ್ರಸಾದ್‌ 
ಆರ್‌. ವೆಂಕಟೇಶ್‌ 

ಡಿ. ಎಸ್‌. ಜಯಪ್ಪಗೌಡ 


ಇ. ಜಿ. ಕೆ. ರಾವ್‌ 
ಟಿ. ವಿ. ವೆಂಕಟಾಚಲಶಾಸ್ತ್ರೀ 
ಟಿ. ವಿ. ವೆಂಕಟಾಚಲಶಾಸ್ತ್ರೀ 


ಡಿ. ವಿ. ಕೆ. ಮೂರ್ತಿ 
ಎಸ್‌. ಎಸ್‌. ರಾಘವಾಚಾರ್‌ 


11 


೨೧. " ಮಹಾತ್ಮಗಾಂಧಿ ಅಂತಿಮ ಹಂತ ': 

ಭಾಷಾಂತರದ ದೃಷ್ಟಿಯಲ್ಲಿ ಪ್ರಧಾನ್‌ ಗುರುದತ್ತ 
೨೨. ಯೋಗಸಾಧನೆ-ವಿಘ್ನಗಳು ಮತ್ತು ಮೂಲ: ಸ್ವಾಮಿ ಹರ್ಷಾನಂದ 

ಪರಿಹಾರಗಳು ಅನು ; ಬಿ. ಕೃಷ್ಣ 
೨೩. ರಾಜಕೀಯ ವಾಸನೆ ಇಲ್ಲದ ಜನಾಂಗ 
ಕೃಷ್ಣಗೊಲ್ಲರು ಮಾವಿನಕುಳಿ ಶ್ರೀನಿವಾಸ 

೨೪. ವಯಸ್ಕರ ಶಿಕ್ಷಣ ಉಪಾಧ್ಯಾಯರ ತರಬೇತಿ ಟಿ. ಆರ್‌. ನಾಗಪ್ಪ 
೨೫. ಶಾತವಾಹನರ ನಾಣ್ಯಗಳು ಸಿ. ವಿ. ರಂಗಸ್ವಾಮಿ 
೨೬. ಸರ್ವೋದಯ ಪ್ರಾಯೋಗಿಕವೇ ಬಿ. ಎನ್‌. ಸೋಮೇಗೌಡ 
ಪುಸ್ತ ಕಲೋಕ 


೧. ಆರ್ಥಿಕ ಚಿಂತನೆಯ ಹೊಂಗಿರಣಗಳು 


(ಲೇ : ಸಿ. ಕೆ. ರೇಣುಕಾರ್ಯ) ಡಿ. ಎನ್‌. ರಾಯ್ಕರ 


೨. ಭಾರತದಲ್ಲಿ ಸೆಂಟ್ರಲ್‌ ಬ್ಯಾಂಕಿನ ವಿಕಾಸ 


(ಲೇ : ಎನ್‌. ಆರ್‌. ರಾವ್‌) ಸಿ. ಕೆ. ರೇಣುಕಾರ್ಯ 


೨8 


2 


ಟ್‌ 


15ರ ಗ್‌ ಗ್‌ ಲ ಜ್‌ ಲ 


೨೯. 
ey 


ಲೇಖಕ ಸೂಚಿ 


. ಕೃಷ್ಣ, ಬಿ. ಯೋಗಸಾಧನೆ- ವಿಘ್ನಗಳು ಮತ್ತು ಪರಿಹಾರಗಳು 
. ಕೃಷ್ಣ, ಬಿ. ಆರ್‌. ಜನಸಂಖ್ಯೆ ಬೆಳವಣಿಗೆ ಮತ್ತು ಜನಾಂಗದ ಬಯಕೆಗಳ 


ಪೂರೈಕೆ-ಒಂದು ವಿವೇಚನೆ 


ಗುಂಡಾಜೋಯಿಸ್‌, ಕೆಳದಿ ಕೆಳದಿ ಮತ್ತು ಇಕ್ಕೇರಿ ದೇಗುಲಗಳ ಪ್ರಾಚೀನ ಶಿಲ್ಪಕಲೆ 
ಗೋಪಾಲ್‌, ಬಾ. ರಾ. ಕೂಗುವ ಕಲ್ಲುಗಳು 
. ಜಯಪ್ಪಗೌಡ, ಡಿ. ಎಸ್‌. ಪ್ರವಾಸಿ ಕಂಡ ಇಂಡಿಯ-ಒಂದು ಆಕರ ಕೃತಿ 


ತಿಪ್ಪೇಸ್ವಾಮಿ, ಪಿ. ಆರ್‌. ಕರ್ನಾಟಕದ ವಿಖ್ಯಾತ ಶಿಲ್ಪಿ ಎಸ್‌. ನರಸಿಂಹಾಚಾರ್ಯ 
ತ್ರಿವಿಕ್ರಮ ನಾರಾಯಣನ್‌ ಜಾವಾದಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಭಾವ 
ದೇಸಾಯಿ, ಜಡ್‌. ಎ. ಕನ್ನಡ ನಾಡಿನ ಅರಬ್ಬೀ :ಮತ್ತು ಫಾರ್ಸಿ ಶಾಸನಗಳು 
ನಾಗಪ್ಪ, ಟಿ. ಆರ್‌. ವಯಸ್ಕರ ಶಿಕ್ಷಣ ಉಪಾಧ್ಯಾಯರ ತರಬೇತಿ 
. ಪುರುಷೋತ್ತಮ, ಸಿ. ಜಿ. ಕನ್ನಡ ನಾಡಿನ ಅರಬ್ಬೀ ಮತ್ತು ಫಾರ್ಸೀ ಶಾಸನಗಳು 
. ಪ್ರಧಾನ್‌ ಗುರುದತ್ತ “ ಮಹಾತ್ಮಗಾಂಧಿ ಅಂತಿಮ ಹಂತ ': ಭಾಷಾಂತರ 
ದೃಷ್ಟಿಯಲ್ಲಿ 
ಮೂರ್ತಿ. ಡಿ. ವಿ.ಕೆ. ಭಾರತೀಯ ಸಾಹಿತ್ಯದಲ್ಲಿ ವಾಸ್ತವತೆಯ ಪ್ರಜ್ಞೆ ಮತ್ತು 
ಪ್ರೇಮಚಂದರು 
. ಮೊಹಮ್ಮದ್‌ ಶರೀಫ್‌, ಕೆ. ಕವಲೇದುರ್ಗ ಮಹಾಮಹತ್ತಿನ ಮಠದ ಮೂರು 
ಹೊಸ ತಾಮ್ರ ಶಾಸನಗಳು 
- ರಂಗಸ್ವಾಮಿ, ಸಿ. ವಿ. ಶಾತವಾಹನರ ನಾಣ್ಯಗಳು 
. ರಾಘವಾಚಾರ್‌,ಎಸ್‌.ಎಸ್‌. ಮನುಧರ್ಮಶಾಸ್ತ್ರ 
. ರಾವ್‌, ಇ. ಜಿ.ಕೆ. ಭಾರತದಲ್ಲಿನ ಸಾಂಪ್ರದಾಯಿಕ ಹಣಕಾಸಿನ ನಿಯಂತ್ರಣ 


ಹಾಗೂ ದೇಶದ ನಿರಂತರ ದಾರಿದ್ರ್ಯ 


, ವಸಂತ ಮಾಧವ, ಕೆ.ಜಿ. ಕಡತ-ಪೊರ್ತುಗೀಜ್‌ ದಾಖಲೆ-ಶಾಸನಗಳ ತೌಲನಿಕ 


ಅಧ್ಯಯನ 


. ವೆಂಕಟಾಚಲಶಾಸ್ತ್ರೀ, ಟಿ.ವಿ. ಭಾರತೀಯ ಜನಜೀವನ 
ವೆಂಕಟಾಚಲಶಾಸ್ತ್ರೀ, ಟಿ.ವಿ. ಭಾರತೀಯ ಜನಜೀವನ (ಮುಂದುವರಿದ ಭಾಗ) 
ವೆಂಕಟೇಶ್‌, ಆರ್‌. ಧರ್ಮ- ಒಂದು ವಿವೇಚನೆ 
ವೇಣುಗೋಪಾಲ್‌,ಸಿ.ಎನ್‌. ಆನಂದ ಕುಮಾರಸ್ವಾಮಿ ಮತ್ತು ಸಾಮಾಜಿಕ 

ಮೌಲ್ಯಗಳು 

, ಶರ್ಮ, ಪಿ. ವಿ. “ ತುಳಸೀ” ಎಂಬ ಪದದ ಬಗ್ಗೆ 

. ಶಾರದಾಪ್ರಸಾದ್‌.ಎನ್‌.ಎಸ್‌. “ ತುಳಸೀ” ಎಂಬ ಪದದ ಬಗ್ಗೆ 

. ಶಿವರಾಮಕಾರಂತ ಜಾವಾದಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಭಾವ 


. ಶೇಷಗಿರಿರಾವ್‌, ವಿ.ಎನ್‌. ಗಾಂಧೀದರ್ಶನ-ಕೆಲವು ತಾತ್ವಿಕ ಟಿಪ್ಪಣಿಗಳು 
. ಶ್ರೀನಿವಾಸ, ಮಾವಿನಕುಳಿ ರಾಜಕೀಯ ವಾಸನೆ ಇಲ್ಲದ ಜನಾಂಗ ಕೃಷ್ಣಗೊಲ್ಲರು 


ಸ್ವಾಮಿ ಹರ್ಷಾನಂದ. ಯೋಗಸಾಧನೆ-ವಿಘ್ನಗಳು ಮತ್ತು ಪರಿಹಾರಗಳು 


. ಸುಜಾತ, ಎಚ್‌.ಎಸ್‌. ಎಂ. ಎಸ್‌. ಪುಟ್ಟಣ್ಣನವರ ಮತ್ತೆರಡು ಲೇಖನಗಳು 


(ಸಂಗ್ರಹಕಾರರು) 
ಸೋಮೇಗೌಡ, ಬಿ. ಎನ್‌. ಸರ್ವೋದಯ ಪ್ರಾಯೋಗಿಕವೇ 
ಹೆಗ್ಗಡೆ, ಒ. ಡಿ. ಕೊಳಚೆ ಪ್ರದೇಶಗಳು-ನಗರೀಕರಣದ ಶಾಪವೇ ? 


ರಿಜಿಸ್ನೇಷನ್‌ ಆಫ್‌ ನ್ಯೂಸ್‌ ಪೇಪರ್ಸ್‌ (ಸೆಂಟ್ರಲ್‌) ೧೯೫೬ ರ ೮ ನೇ ನಿಯಮದ ೪ ನೇ 
ಫಾರಂಗೆ ಸಂಬಂಧಿಸಿದಂತೆ “ ಮಾನವಿಕ ಕರ್ಣಾಟಕ” ತ್ರೈಮಾಸಿಕ ಪತ್ರಿಕೆಯ ಸ್ವಾಮಿತ್ವ ಮತ್ತು ' 


ಇತರ ವಿಷಯಗಳ ಬಾಬ್ತು ವಿವರ; 


೧. 
uf 
೩. 


ಪ್ರಕಾಶನ ಸ್ವಳ 


ನಿಯತಕಾಲಿಕತೆ 


ಸಂಪಾದಕರ ಹೆಸರು; 


ರಾಷಿ ್ರೀಯತೆ 


ವಿಳಾಸ 


ಪತ್ರಿಕಾ ಸ್ವಾಮಿತ್ವ ಮತ್ತು : 


ಪ್ರಸಾರಾಂಗ, ಮಾನಸಗಂಗೋತ್ರಿ, ಮೈಸೂರು-೫೭೦೦೦೬ | 

ತ್ರೆ ಮಾಸಿಕ ಪತ್ರಿಕೆ 

ಎಚ್‌. ನರಸಣ್ಣ, ನಿರ್ದೇಶಕ, ಮೈಸೂರು ವಿಶ್ವವಿದ್ಯಾನಿಲಯ ' 
ಮುದ್ರಣಾಲಯ, ಮೈಸೂರು-೫೭೦೦೦೬ 

ಭಾರತೀಯ 

ಮೈಸೂರು ವಿಶ್ವವಿದ್ಯಾನಿಲಯ ಮುದ್ರಣಾಲಯ, ಮಾನಸ 
ಗಂಗೋತ್ರಿ, ಮೈಸೂರು-೫೭೦೦೦೬ 

ಕೆ. ಟಿ. ವೀರಪ್ಪ, ನಿರ್ದೇಶಕ, ಪ್ರಸಾರಾಂಗ, ಮಾನಸಗಂಗೋತ್ರಿ, ' 
ಮೈಸೂರು-೫೭೦೦೦೬ | 

ಭಾರತೀಯ 

ಪ್ರಸಾರಾಂಗ, ಮಾನಸಗಂಗೋತ್ರಿ, ಮೈಸೂರು-೫೭೦೦೦೬  / 

ಡಾ. ಬಾ. ರಾ. ಗೋಪಾಲ್‌ 

ಡಾ. ಸಿ. ಎಂ. ಮುನಿರಾಮಪ್ಪ 

ಭಾರತೀಯ 

ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು-೫೭೦೦೦೬ 

ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು-೫೭೦೦೦೬ 


ವಿಳಾಸ ಬಂಡವಾಳದಲ್ಲಿ ನೂರಕ್ಕೆ 
೧ಕ್ಕಿಂತ ಹೆಚ್ಚು ಹಣ ಹಾಕಿರುವವರ 


ವಿವರ 


ಕೆ. ಟಿ. ವೀರಪ್ಪನಾದ ನಾನು ಮೇಲಿನ ವಿವರಗಳಲ್ಲಿಯ ಎಲ್ಲ ವಿಷಯಗಳೂ ನನಗೆ ತಿಳಿದ 
ಮಟ್ಟಿಗೆ ಸತ್ಯವೆಂದು ಈ ಮೂಲಕ ಘೋಷಿಸುತ್ತೇನೆ. 


ಮೈಸೂರು. 


(ಸಹಿ) ಕೆ. ಟಿ. ವೀರಪ್ಪ 
ನಿರ್ದೇಶಕ ಹಾಗೂ ಪ್ರಕಾಶಕ 
ಪ್ರಸಾರಾಂಗ, ಮೈಸೂರು-೬ 


ಕಸ. ೨7೬೮೬ ಎಂಯುಪಿಎಂ--೫೦೦ -- ೨೫ ಪ್ರತಿಗಳು--೧೬. ೯-೮೨ 


ಮೈಸೂರು ರಿಶ್ಶನಿದ್ಯಾನಿಲಯದ ಕ್ರೈಮಾಸಿಕಗಳು 


೫% ಮಾನವಿಕ ಕರ್ಕಾಟಕ 
ರೇ ವಿಜ್ಞಾನ ಕರ್ನಾಟಿಕ 


ಹ ಪಬುದ ಕರ್ನಾಟಕ 
ಕ ( 


ವಾರ್ಷಿಕ ಚಂದಾ 
(ಪ್ರತಿಯೊಂದಕ್ಕೂ ಅಂಚೆ ವೆಚ್ಚ ಸೇರಿ) 
ವಿದ್ಯಾರ್ಥಿಗಳಿಗೆ ---- ನಾಲ್ಕು ರೂಪಾಯಿ 
ಇತರರಿಗೆ ೨. ಆರು ರೂಪಾಯಿ 
ಸಂಸ್ಥೆಗಳಿಗೆ ೨... ಎಂಬು ರೂಪಾಯಿ 
(ಆಜೀವ ಸದಸ್ಯತ್ವ: ನೂರು ರೂಪಾಯಿಗಳು) 
(ಪ್ರತಿಯೊಂದಕ್ಕೂ) 


4 ಡೈರೆಕ್ಟರ್‌ 
€ ಪ್ರಸಾರಾಂಗ > 
ಮಾನಸಗಂಗೋತ್ರಿ, ಮೈಸೂರು-೫೭೦ ೦೦೬ 


